ಉದಯಭಾನು ಕಲಾಸಂಘದ ತೈಮಾಸಿಕ ಸುದ್ದಿಪತ್ರಿಕೆ 


ಸಂಚಿಕೆ-04 ೬ ಜುಲೈ-ಸೆಪ್ಲೆಂಬರ್‌ 2019 ೬ ಆಂತರಿಕ ಪ್ರಸಾರಕ್ಕೆ 
ಪಾದಕರು : ಪ್ರೊ. ಶಾಂತರಾಜು ೯೬ ಆಡಳಿತ ಸಂಪಾದಕರು : ಎಂ. ನರಸಿಂಹ 


ಬೆಂಗಳೂರಿನ ಹೃದಯಭಾಗವಾದ ಕೆಂಪೇಗೌಡ ನಗರದಲ್ಲಿ ಕಳೆದ 54 ವರ್ಷಗಳಿಂದ ಸ ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಆರೋಗ್ಯ, ಕ್ರೇಡೆ, 
ರಂಗಭೂಮಿ, ಸಾಹಿತ್ಯ ಪ್ರಕಟಣೆ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಮಾಜೆಮುಖಯಾಗಿ ದುಡಿಯುತ್ತಿರುವ 
ಸಂಸ್ಥೆ ಉದಯಭಾನು” ಕಲಾಸಂಘ. ಈ ಸಂಘವನ್ನು ಪ್ರವೇಶಿಸುತ್ತಿದ್ದಂತೆ ಸಾಹಿತ್ಯಕೆ-ಸ ಸಾಂಸ್ಕೃತಿಕ ಭವನ ಎಂಬ ಹೆಸರಿನಲ್ಲಿ ಜನಪ್ರಿಯವಾಗಿರುವ 
ಸಭಾಂಗಣವು ನಾಡಿನ ಹೆಸರಾಂತ ಸಾಹಿತಿಗಳೆ ಬುದ್ಧಿಜೀವಿಗಳ ಹೋರಾಟಗಾರರ ಕಲಾವಿದರ, ಭಾವಚಿ ತ್ರಗಳನ್ನು ಒಳಗೊಂಡು 
ಪ್ರತಿಮಾಗೃ ಹದಂತೆ ಕಂಗೊಳಿಸುತ್ತದೆ. 


ಮಾಜ ರಾಷ್ಟ್ರಪತಿಗಳು 


ರಾಮನ್‌ ವೈದ್ಯರ್‌ ಮತ್ತು ಪಾಪಿಯಮ್ಮ ದಂಪತಿಗಳಿಗೆ 
4ನೆಯ ಮಗನಾಗಿ ನಾರಾಯಣನ್‌ 4 ಫೆಬ್ರವರಿ 
1921ರಂದು ಜನಿಸಿದರು. ಅವರ ಶಾಲಾ ಕಾಲೇಜುಗಳ 
ದಾಖಲೆಗಳಲ್ಲಿ 27 ಅಕ್ಟೋಬರ್‌ 1920 ಎಂದು 
ನಮೂದಿಸಲ್ಲಟ್ಟಿದೆ. 

ಉಳವನೂರು ಸರ್ಕಾರಿ ಶಾಲೆ, ಕೊಟ್ಟಾಯಂ 
ಕಾಲೇಜುಗಳಲ್ಲಿ ಓದಿದ ನಾರಾಯಣನ್‌, ತಿರುವಾಂಕೂರು 
ವಿಶ್ವವಿದ್ಯಾಲಯದಲ್ಲಿ ಮೊದಲ ದರ್ಜೆಯಲ್ಲಿ ಇಂಗ್ಲಿಷ್‌ 
ಎಂ.ಎ. ಪದವಿ ಪಡೆದರು. ಮೊದಲ ದಲಿತ ಪದವೀಧರ 
ಎಂಬ ಹೆಗ್ಗಳಿಕೆ ನಾರಾಯಣನ್‌ರದ್ದು, ತಿರುವಾಂಕೂರು 


ವಿವಿಯಲ್ಲಿ ಪ್ರಥಮ ರ್ಯಾಂಕ್‌ನಲ್ಲಿ ಉತ್ತೀರ್ಣರಾದರೂ fu 


ಅವರು ಹಿಂದುಳಿದವರು ಎಂಬ ಕಾರಣಕ್ಕೆ ಉಪನ್ಯಾಸಕ 

ಹುದ್ದೆ ನಿರಾಕರಿಸಲಾಯಿತು. ಬದಲಿಗೆ ಗುಮಾಸ್ತೆ ಹುದ್ದೆ ನೀಡಲಾಯಿತು. 
ವ್ಯಗರಾದ ನಾರಾಯಣನ್‌ ಪದವಿ ಸ್ಪೀಕರಿಸಲು ನಿರಾಕರಿಸಿದರು. 
50 ವರ್ಷಗಳ ನಂತರ ಅವರು ಉಪರಾಷ್ಟಪತಿಯಾದಾಗ ಇದೇ ವಿವಿ 
ಅವರಿಗೆ ಪದವಿ ಸ್ಪೀಕರಿಸುವಂತೆ ಮತ್ತೆ ಕೋರಿತು. ದೆಹಲಿಯಲ್ಲಿ ಹಿಂದೂ 
ಪತಿಕೆಗೆ ವರದಿಗಾರನಾಗಿ ಪತಿಕಾ ಮಾಧ್ಯಮದಲ್ಲಿ ಕರ್ತವ್ಯ ನಿರ್ವಹಿಸಿ 
ಪ್ರಾಮಾಣಿಕ ಮತ್ತು ನೈತಿಕ ಚೌಕತ್ತಿನಲ್ಲಿ ವರದಿ ಮಾಡುದುವುದರ ಮೂಲಕ 
ಹೆಸರು ಗಳಿಸಿದರು. ನಾರಾಯಣನ್‌ರವರು ಮಹಾತ್ಮ ಗಾಂಧಿಯವರ 
ಸಂದರ್ಶನ ಮಾಡಬಯಸಿ ಅದರಲ್ಲಿ ಯಶಸ್ವಿಯೂ ಆದರು. 


ಶ್ರೀಯುತರು ಲಂಡನ್‌ ಸ್ಕೂಲ್‌ ಆಫ್‌ ಎಕನಾಮಿಕ್ಸ್‌ ವಿದ್ಯಾರ್ಥಿವೇತನ 
ನೆರವಿನಿಂದ ರಾಜ್ಯಶಾಸ್ತ್ರ ಅಧ್ಯಯನ ಮಾಡುವಾಗ ಹೆರಾಲ್ಡ್‌ ಲಾರ್ಸಿರ ನೆಚ್ಚಿನ 
ಶಿಷ್ಕರಾಗಿದ್ದರು. ನಾರಾಯಣನ್‌ರವರಿಗೆ 1948ರಲ್ಲಿ ಲಾರ್ಸ್ಸಿ 


ಅಭಿಮಾನಪೂರ್ವಕವಾಗಿ ನೆಹರೂರಿಗೆ ಪರಿಚಯಪತ್ರವನ್ನು ಇತ್ತರು. ಅದನ್ನು 


ಓದಿ ಪ್ರಭಾವಿತರಾದ ನೆಹರೂ, ನಾರಾಯಣನ್‌ರವರನ್ನು ನೇರವಾಗಿ 
ಭಾರತೀಯ ವಿದೇಶಾಂಗ ಸೇವೆಗೆ ನೇಮಕ ಮಾಡಿದರು. 


ಭಾರತೀಯ ವಿದೇಶಾಂಗ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಇವರ ಕಾರ್ಯ 
ತತ್ತರತೆಯನ್ನು ಕಂಡು ನೆಹರೂರವರೇ "ದೇಶದ ಅತ್ಕುತ್ತಮ ರಾಯಭಾರಿ” 
ಎಂಿದು ಉಲ್ಲೇಖಿಸುವಂತೆ ಪ್ರಪಂಚದ ಶ್ರೇಷ್ಟ ರಾಷ್ಟಗಳನಿಸಿದ ಜಪಾನ್‌, 
ಯುನೈಟೆಡ್‌ 'ಕಿಂಗ್ಗಮ್‌, ಥೈಲ್ಯಾಂಡ್‌. ಟರ್ಕಿ, ಪೀಪಲ್ಸ್‌ ರಿಪಬ್ಲಿಕ್‌ ಆಫ್‌ ಜೀನಾ 
ಮತ್ತು ಯುನ್ಯೆ! ಟಿಡ್‌ ಸ್ಟೇಟ್ಸ್‌ ಆಫ್‌ ಅಮೇರಿಕಾ ದೇಶಗಳಲ್ಲಿ 
i ಕರ್ತವ್ಯವನ್ನು ನಿಷ್ಠೆಯಿಂದ ಸಲ್ಲಿಸಿದ್ದಾರೆ. 
ನಾರಾಯಣನ್‌ರವರು ಇಂದಿರಾ ಗಾಂಧಿಯವರ ಮನವಿಯ ಮೂಲಕ 
ರಾಜಕೀಯಕ್ಕೆ ಪ್ರವೇಶಿಸಿ, 1984, 1989 ಮತ್ತು 1991ರಲ್ಲಿ ಸತತ ಮೂರು 
ಬಾರಿ ಕೇರಳದ ಒಟ್ಟಪಾಲಂನಿಂದ ಲೋಕಸಭೆಗೆ ಪ್ರವೇಶಿಸಿದರು. ರಾಜೀವ್‌ 
ಗಾಂಧಿ ಸಂಪುಟದಲ್ಲಿ ಯೋಜನಾ ರಾಜ್ಯ ಸಚಿವ, ವಿದೇಶಾಂಗ, ವಿಜ್ಞಾನ 
ಮತು ್ರು ತಂತ್ರಜ್ಞಾನ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿ, 1992ರ ಆಗಸ್ಟ್‌ 
21ರಂದು ತ ಪನ ದ ಆಯ್ಕೆಯಾದರು. 1992 ರಿಂದ 


1997ರವರೆಗೆ ಸಭಾಪತಿಯಾಗಿ ಕಾರ್ಯನಿರ್ವಹಣೆ ಮಾಡಿ 
1997ರಲ್ಲಿ ದೇಶದ 10ನೇ ರಾಷ್ಟ್ರಪತಿಯಾಗಿ ಆಯ್ಕೆ 
ಗೊಂಡರು. ಸಂಸ್ಕೃತಿಯ ಪರಿಚಯ ಇಲ್ಲ ಎ೦ಬ ಕಾರಣ 
ಆರ್‌ಎಸ್‌ಎಸ್‌ ಇವರನ್ನು ವಿರೋಧಿಸಿತ್ತು. ಮಾಜಿ ಮುಖ್ಯ 
ಚುನಾವಣಾ ಆಯುಕ್ತ. ಟಿ.ಎನ್‌. ಶೇಷನ್‌ ಇವರಿಗೆ 
ಎದುರಾಳಿಯಾಗಿದ್ದರೂ ನಾರಾಯಣನ್‌ರವರು ಶೆ.95ಕ್ಕೂ 
ಹೆಚ್ಚು ಮತಗಳನ್ನು ಪಡೆದು ರಾಷ್ಟಪತಿಯಾಗಿ 
ಆಯ್ಕೆಯಾಗಿದ್ದರು. ಬಡಕುಟುಂಬದಲ್ಲಿ ಜನಿಸಿದರೂ ಕಠಿಣ 
ಪರಿಶ್ರಮದಿಂದ ಹಂತಹಂತವಾಗಿ 'ಮೇಲೇರಿದ ದಲಿತ 
ಸಮುದಾಯದ ಸದಸ್ಯರೆಂದು ಹೆಗ್ಗಳಿಕೆಗೆ ಪಾತ್ರರಾಗಿ ತಮ್ಮ 
ವರ್ಚಸ್ಸನ್ನು ಬೆಳೆಸಿಕೊಂಡರು. 


ನಾರಾಯಣನ್‌ರವರು ತಮ್ಮ ಕಾರ್ಯಾವಧಿಯಲ್ಲಿ 
ಸಾಂವಿಧಾನಿಕ ಕಚೇರಿ ವ್ಯಾಪ್ತಿಯನ್ನು ವಿಸ್ತರಿಸಿ “ಸಂವಿಧಾನದ ನಾಲ್ಕು 
ಮೂಲೆಗಳಲ್ಲಿ” ಕೆಲಸ ಮಾಡಿದ ಶ್ರೇಷ್ಠ 'ರಾಷ ಸ್ಪಪತಿ ಎಂಬ ಹೆಸರಿಗೆ ಪಾತ್ರರಾಗಿ 
ವ್ಯಕ್ತಿಗಿಂತ ಕೆಲಸ ಮುಖ್ಯ ಎಂಬ ಆಶಯದಂತೆ ಕರ್ತವ್ಯ ನಿರ್ವಹಿಸಿ “ಕೆಲಸ 
ಅಧ್ಯಕ್ಷ” ಎಂದು ಬಣ್ಣಿಸಿಕೊಂಡಿದ್ದಾರೆ. ತಾವೊಬ್ಬ “ರಬ್ಬರ್‌ ಸ್ಟ್ಯಾಂಪ್‌ 
ಅಧ್ಯಕ್ಷನಂತೆ” ಕರ್ತವ್ಯ ನಿರ್ವಹಿಸದೆ ತಮ್ಮ ವಿವೇಚನೆಗೆ ಅನುಗುಣವಾಗಿ 
ಕೆಲಸ ಕಾರ್ಯಗಳನ್ನು ಮಾಡಿ “ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ಹೆಸರು 
ಗಳಿಸಿದರು. 


1949ರಲ್ಲಿ ಭಾರತೀಯ ವಿದೇಶಾಂಗ ಸೇವೆಗೆ ಸೇರ್ಪಡೆ. ರಂಗೂನ್‌, 
ಟೋಕಿಯಾ, ಲಂಡನ್‌, ಆಸ್ಟ್ರೇಲಿಯಾ ಮತ್ತು ಹನೋಯಿಗಳಲ್ಲಿ ಸೇವೆ ಸಲ್ಲಿಕೆ. 
ಬರ್ಮಾದಲ್ಲಿ ಮಾರ್ಕ್‌ ಟ್ರಿರಿಟ್‌ ಅವರ ಭೇಟಿ. ವಿವಾಹದ ನಂತರ ಟ್ವಿಂಟ್‌ 
ತಮ್ಮ ಹೆಸರನ್ನು Ne ಎಂದು ಬದಲಾಯಿಸಿಕೊಂಡರು. ನಂತರ 


ನಾರಾಯಣನ್‌ ಸು ಬೋಧನಾವೃತ್ತಿ ನಿರ್ವಹಿಸಿದರು. 1967ರಲ್ಲಿ 
ಥಾಯ್ದೆಂಡ್‌ನಲ್ಲಿ ಭಾರತ ರಾಯಭಾರಿಯಾಗಿ ನೇಮಕ. ನಂತರ ಇದೇ 
ಹುದ್ದೆಯಲ್ಲಿ ಚೀನಾದಲ್ಲಿ ನಂತರ ವಿದೇಶಾಂಗ ಇಲಾಖೆ 


ಕಾರ್ಯದರ್ಶಿಯಾಗಿ ನೇಮಕ. ಬಳಿಕ ಜವಾಹರಲಾಲ್‌ ನೆಹರು ವಿವಿ 
ಕುಲಪತಿ, ಅಮೆರಿಕದಲ್ಲಿ ಭಾರತ ರಾಯಭಾರಿಯಾಗಿ ನೇಮಕ. 


ನಾರಾಯಣನ್‌ ಶಿಕ್ಷಣ ತಜ್ಞ ಆಡಳಿತಗಾರ, ಪತ್ರಕರ್ತ, ರಾಜತಂತ್ರಜ್ಞಹಾಗೂ 
ರಾಷ್ಟನಾಯಕರಾಗಿ ಹೊರಹೊಮ್ನಿದ್ದರು. ದೇಶ ವಿದೇಶಗಳ ಅನೇಕ ಪ್ರಶಿಷ್ಠಿತ 
ಸಂಸ್ಥೆಗಳಲ್ಲಿ ಸದಸ್ಯತ್ವ, ಗೌರವ, ಫೆಲೋಷಿಪ್‌ ಪಡೆದಿದ್ದರು. ಬೆಂಗಳೂರಿನ 
ಜವಾಹರಲಾಲ್‌ ಸಪರೂ ಉನ್ನತ ವೈಜ್ಞಾನಿಕ ಸಂಶೋಧನಾ ಕೇಂದದ 
ಗೌರವ ಫೆಲೋಷಿಪ್‌ ಸಹ ಪಡೆದಿದ್ದರು. ಅಮೆರಿಕ ಹಾಗೂ ಆಸ್ಟ್ರೇಲಿಯಾ 
ವಿವಿಗಳ ಗೌರವ ಡಾಕ್ಟರೇಟ್‌, ವಾರಾಣಸಿಯ ಸಂಪೂರ್ಣಾನಂದ ಸಂಸ್ಕೃತ 
ವಿವಿಯ ವಾಚಸ್ಪತಿ(ಡಿ. ಟ್‌) ಪದವಿ ಪಡೆದಿದ್ದರು. 


ಇಂತಹ ಘನ ವ್ಯಕ್ತಿತ್ತದ ನಾರಾಯಣ್‌ರವರು ಪರಿಶ್ರಮಕ್ಕೆ ಪ್ರತಿಫಲವಿದೆ 


ಎನ್ನುವ ಅನುಭವ ವಾಣಿಯಂತೆ ಆದರ್ಶಪ್ರಾಯವಾಗಿ ಬದುಕನ್ನು 
ಸಾಗಿಸಿದರು. 


ಪ್ರಶಿರೂಪದಂತಿರುವ, ಸ 


ನ್ಯ ಶ್ರೀ ಸುರೇಶ್‌ ಕುಮಾರ್‌ 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ 
ಮತ್ತು ಕಾರ್ಮಿಕ ಇಚಿವರು, 

ಕರ್ನಾಟಕ ಸರ್ಕಾರ 


ಕನ್ನಡಪರ ಕಾಳಜೆ ಉಳ್ಳವರು, 

ಸಂಘಸ ಸಂಸ್ಥೆಗಳ ಹೋಷಕರಾಗಿ, 
ಸೇವೆ ಸಲ್ಲಿಸುವ ನಿಷ್ಠಾವಂತರಾದ 

ಶ್ರೀ ಸಿ.ಟಿ. ರವಿ ಮತ್ತು ಶ್ರೀ ಸುರೇಶ್‌ ಕುಮಾರ್‌ 

ಅವರುಗಳಿಗೆ ಅಭಿನಂದನೆಗಳು 


ಸೇವಾಮನೋಭಾವದ 


pe) 
ಸನ್ಮಾನ್ಯ ಶ್ರೀ ಸಿ.ಟಿ. ರವಿ 
ಕನ್ನಡ ಮತ್ತು ಸಂಸ್ಕೃತಿ, 
ಪ್ರವಾಸೋದ್ಯಮ ಹಾಗೂ ಸಕ್ಕರೆ ಸಚಿವರು 
ಕರ್ನಾಟಕ ಸರ್ಕಾರ 


12-06-1965ರಂದು ಸ್ಥಾಪನೆಯಾದ ಸಂಸ್ಥೆಯನ್ನು ಸದೃಢಗೊಳಿಸಿ ಮುನ್ನಡೆಸಲು ಕಾಲಕ್ರಮದಲ್ಲಿ ತಮ್ಮ ಶಮದಾನ-ಸಹಕಾರ ನೀಡಿದ ಈ 


[ 


ಅಧ್ಯಕ್ಷರ ಪುಡಿ 


ಮಹನೀಯರ ಸೇವೆಯನ್ನು ಕೃತಜ್ಞತೆಯಿಂದ ದಾಖಲಿಸುವುದು ನನ್ನ ಕರ್ತವ್ಯ ಎಂದು ಭಾವಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. 


ಶ್ರೀ ಎನ್‌.ಆರ್‌. ಪಂಡಿತಾರಾಧ್ಯ, ಶ್ರೀ ಎಸ್‌.ಕೆ. ಹರಿಹರೇಶ್ವರ (2010), ಗೌರವ ಸದಸ್ಯರು : ನಾಡೋಜ ಡಾ. ಜಿ. ನಾರಾಯಣ (2011) 


DNS) 


ಶ್ರೀ ವಿ.ಎಸ್‌. ಕೃಷ್ಣಯ್ಕರ್‌ (2011), ನ್ಯಾಯಮೂರ್ತಿ ಶ್ರೀ ಎ.ಜೆ. ಸದಾಶಿವ, ಪ್ರೊ ಎಲ್‌.ಎಸ್‌. ಶೇಷಗಿರಿರಾವ್‌ 
ಡಾ. ಲೀಲಾದೇವಿ ಆರ್‌. ಪ್ರಸಾದ್‌, ಪ್ರೊ. ಎಂ.ಎಚ್‌. ಕೃಷ್ಣಯ್ಯ ಮತ್ತು ಪ್ರೊ. ಎಚ್‌.ಆರ್‌. ರಾಮಕೃಷ್ಣರಾವ್‌. 


ಸಾಧನೆಯ ಪಥದಲ್ಲಿ ಪದಾಧಿಕಾರಿಗಳು 


ಪದಾಧಿಕಾರಿಗಳು 


ಸಂಸ್ಥಾಪಕರು 
ಎಲ್‌. ವೆಂಕಟಪ್ಪ 
ಎಂ. ನರಸಿಂಹ 


ಬಿ. ಕೃಷ್ಣ 


ಕಾರ್ಯಾಧ್ಯಕ್ಷರು 
ಡಾ. ಬ.ಎಸ್‌. ಸತ್ಯನಾರಾಯಣ 


ಉಪಾಧ್ಯಕ್ಷರು 
ಟ. ಶ್ರೀನಿವಾಸ್‌ 


ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಎಂ. ನರಸಿಂಹ 


ಸಹಾಯಕ ಕಾರ್ಯದರ್ಶಿಗಳು 
ಕೆ.ಎನ್‌. ಸೋಮಶೇಖರ್‌ 
ಎಚ್‌.ಎಸ್‌. ಕಪಿನಯ್ಯ 


ಕೋಶಾಧ್ಯಕ್ಷರು 
ಕುಪ್ಪುರಾವ್‌ ಪಂತ್‌ 


ಆಂತರಿಕ ಲೆಕ್ಕಪರಿಶೋಧಕರು 
ಎಂ. ದತ್ತಾತ್ರಿ 


ಪ್ರಕಟಣೆ 

ಉದಯಭಾನು ಕಲಾಸಂಘ (ನೋಂ.) 
ಗವಿಪುರ ಸಾಲು ಛತ್ರಗಳ ಎದುರು 
ರಾಮಕ್ಕಷ್ಣ ಮಠ ಬಡಾವಣಿ 
ಕೆಂಪೇಗೌಡನಗರ 
ಬೆಂಗಳೂರು-56೦ ೦1೨ 
ದೂರವಾಣಿ : 080-26609343 
ಬಟೆಅಫ್ಯಾಕ್ಸ್‌ ; 080-26601831 


ಮಿಂಚಂಚೆ 
udayabhanu_1965@yahoo.co.in 
ಅಂತರ್ಜಾಲ 
www.udayabhanu.org 


ESD 


1965 ಸಂಸ್ಥಾಪಕ ವ್ಯವಸ್ಥಾಪಕರು ಸಂಸ್ಥಾಪಕ ಸಂಸ್ಥಾಪಕ ಉಪ ಕಾರ್ಯದರ್ಶಿ 
ಹೆಚ್‌.ಎಂ.ರಂಗನಾಥ್‌, ಟಿ. ಹನುಮಯ್ಯ ಕಾರ್ಯದರ್ಶಿ ಎಂ. ನರಸಿಂಹ 
ಹೊನ್ನಗಿರಿಗೌಡ, ಕೆ.ಎನ್‌. ಲಕ್ಷ್ಮಣಗೌಡ, ಗುರುಪ್ರಸಾದ್‌ ಎಲ್‌. ವೆಂಕಟಪ್ಪ 
ಅವಧಿ ಅಧ್ಯಕ್ಷೆ ರು ಉಪಾಧ್ಯಕ್ಷ ರು ಗೌ ಕಾರ್ಯದರ್ಶಿ ಸಹಾಯಕ ಕಾರ್ಯದರ್ಶಿ ಖಜಾಂಚಿ 
ಕೋಶಾಧ್ಯಕ್ಷ ರು 
22-10-1967 |ಎನ್‌. ಸೂರ್ಯನಾರಾಯಣ | ಎಲ್‌. ವೆಂಕಟಪ್ಪ ಎಂ. ನರಸಿಂಹ ಆರ್‌. ವ್ಯಾಸರಾಜು, ಹೆಚ್‌.ಕೆ. ಶ್ರೀಧರ | ಎಂ. ದತ್ತಾತ್ರಿ 
05-01-1969 |ಎನ್‌. ಸೂರ್ಯನಾರಾಯಣ. | ಬಿ. ಚನ್ನವೀರಯ್ಯ ಎಂ. ನರಸಿಂಹ ಆರ್‌. ವ್ಯಾಸರಾಜು, ಹೆಜ್‌.ೆ. ಶ್ರೀಧರ | ಟಿ.ಆರ್‌. ಸತ್ಯನಾರಾಯಣ 
15-02-1970 |ಎನ್‌. ಸೂರ್ಯನಾರಾಯಣ | ಬಿ. ರಾಮಯ್ಯ ಎಂ. ನರಸಿಂಹ ಟಿ.ಆರ್‌. ಸತ್ಯನಾರಾಯಣ ಕೆ.ಎಲ್‌. ರಾಮಚಂದ್ರ. 
10-06-1973 |ಎನ್‌. ಸೂರ್ಯನಾರಾಯಣ | ಬಿ. ಶಿವಲಿಂಗೇಗೌಡ ಎಂ. ನರಸಿಂಹ ಕೆ.ಲ. ಶ್ರೀರಾಂ ಟಿ.ಆರ್‌. ಸತ್ಯನಾರಾಯಣ 
ರಾ. ಕೃಷ್ಣಕುಮಾರ್‌ 
15-12-1974 1ಜಿ. ಶಿವಲಿಂಗೇಗೌಡ ಬಿ.ಎನ್‌. ಕೃಷ್ಣಮೂರ್ತಿ (19-01-1975ರವರೆಗೆ) ಎಂ. ದತಾತ್ರಿ ಕುಪ್ಪುರಾವ್‌ ಪಂತ್‌ 
ಎಂ. ನರಸಿಂಹ (19.01.1975ರ೦ದ)| (26-06-1976ರವರೆಗೆ) 
20-05-1976 |ಬಿ. ಶಿವಲಿಂಗೇಗೌಡ ಬಿ.ಎನ್‌. ಕೃಷ್ಣಮೂರ್ತಿ ಎಂ. ನರಸಿಂಹ, ಬಿ.ಪಿ. ಚಂದ್ರಮೋಹನ್‌ ಎಂ. ದತ್ತಾತ್ರಿ 
(26-06-1976ರಂದು) (26-06-19760೦ದ) 
19-03-1980 |ಬಿ.ಎನ್‌. ಕೃಷ್ಣಮೂರ್ತಿ ಎನ್‌. ರಾಜಶೇಖರಯ್ಯ | ಎಂ. ನರಸಿಂಹ ಬಿ.ಪಿ. ಚಂದ್ರಮೋಹನ್‌ ಎಂ. ದತ್ತಾತ್ರಿ 
23-05-1982 [ಶ್ರೀವತ್ಸ ಎನ್‌. ರಾಜಶೇಖರಯ್ಯ | ಎಂ. ನರಸಿಂಹ ಬಿ.ಪಿ. ಚಂದ್ರಮೋಹನ್‌ ಕೆ.ಎಲ್‌. ರಾಮಚೆಂದ್ರ. 
ಬಿ. ಶಂಕರಲಿಂಗೇಗೌಡ 
06-12-1987 |ಎನ್‌.ಆರ್‌. ಚಂದ್ರನ್‌ ಎನ್‌. ರಾಜಶೇಖರಯ್ಯ | ಎಂ. ನರಸಿಂಹ ಖ.ನಿ. ಸೋಮಶೇಖರ್‌ ಎಂ. ದತ್ತಾತ್ರಿ 
ಬಿ. ಕೃಷ್ಣ ವಿ.ಆರ್‌. ಕೃಷ್ಣಮೂರ್ತಿ 
31-12-1989 |ಎನ್‌.ಆರ್‌. ಚಂದನ್‌ ಎನ್‌. ರಾಜಶೇಖರಯ್ಯ | ಎಂ. ನರಸಿಂಹ ವಿ.ಆರ್‌. ಕೃಷ್ಣಮೂರ್ತಿ ಪಿ.ವಿ.ಎಸ್‌. ಮೂರ್ತಿ 
ಬಿ. ಕೃಷ್ಣ ಬಿ. ದೇವರಾಜಪ 
23-12-1990 |ಎನ್‌.ಆರ್‌. ಚಂದ್ರನ್‌ ಎನ್‌. ರಾಜಶೇಖರಯ್ಯ | ಎಂ. ನರಸಿಂಹ ವಿ.ಆರ್‌. ಕೃಷ್ಣಮೂರ್ತಿ ಪಿ.ವಿ.ಎಸ್‌. ಮೂರ್ತಿ 
ಬಿ. ಕೃಷ್ಣ ಬಿ. ದೇವರಾಜಪ್ಪ ವಿ. ನಾರಾಯಣಸ್ವಾಮಿ 
(11-4-910೦ದ 
24-09-92ರವರೆಗೆ) 
19-12-1993 |ಎನ್‌.ಆರ್‌. ಚಂದ್ರನ್‌ ಎನ್‌. ರಾಜಶೇಖರಯ್ಯ | ಎಂ. ನರಸಿಂಹ ಡಿ.ವಿ. ಚಿಕ್ರವರ್ತಿ ಶ್ರೀವತ್ಸ 
ಬಿ. ಕೃಷ್ಣ ಹೆಚ್‌.ಎಂ. ಬೋರಯ್ಯ 
31-01-1999 |ಎನ್‌.ಆರ್‌. ಚಂದನ್‌ ಬಿ.ಕೃಷ್ಣ ಎಂ. ನರಸಿಂಹ ಕೆವಿ ರಾಧಾಕೃಷ್ಣ 
ಎನ್‌.ಆರ್‌. ಪಂಡಿತಾರಾಧ್ಯ ಹನುಮಯ್ಯ ಟಿ. ಶ್ರೀನಿವಾಸ್‌ 
03-03-2002 |ಎನ್‌.ಆರ್‌. ಚಂದನ್‌ ಬಿ. ಕೃಷ್ಣ ಬಿ. ಅಮರನಾಥ್‌ | ಎಂ. ನರಸಿಂಪ ಕೆವಿ ರಾಧಾಕೃಷ್ಣ, ಹನುಮಯ್ಯ ಟಿ. ಶ್ರೀನಿವಾಸ್‌ 
20-11-2005 |ಎನ್‌.ಆರ್‌. ಚಂದನ್‌ ಬಿ. ಕೃಷ್ಣ ಎಂ. ನರಸಿಂಹ ಕೆವಿ ರಾಧಾಕೃಷ್ಣ ಟಿಕೆ. ತಿಮ್ಮರಾಜಶೆಟ್ಟಿ 
ಟಿ. ಶ್ರೀನಿವಾಸ್‌ ಕೆ.ಎನ್‌. ಸೋಮಶೇಖರ್‌ 
ಕೆ.ವಿ. ರಾಧಾಕೃಷ್ಣ 
(05-09-2010ರವರೆಗೆ) 
ಎನ್‌.ಆರ್‌. ಚಂದ್ರನ್‌ ಬಿ. ಕೃಷ್ಣ ಬಿ.ಕೆ. ನಾಗೇಶ್‌ 
(16-07-2009ರವರೆಗೆ) (09-08-2009ರವರೆಗೆ) (14-03-2010ರವರೆಗೆ) ಟಿಕೆ. ತಿಮ್ಮರಾಜಕೆಟ್ಟಿ 
29-06-2008 |ಬಿ. ಕೃಷ್ಣ ಟಿ. ಶ್ರೀನಿವಾಸ್‌ ಎಂ. ನರಸಿಂಹ ಕೆ.ಎನ್‌. ಸೋಮಶೇಖರ್‌ 
(09-08-2009ರ೦ದ) ವಿ.ಆರ್‌. ಕೃಷ್ಣಮೂರ್ತಿ (10-10-20100೦ದ) 
(10-10-20100೦ದ) ಎಚ್‌.ಎಸ್‌. ಕಪಿನಯ್ದ 
(10-10-20106೦ದ) 
11-09-2011 |ಬಿ. ಕೃಷ್ಣ ಟಿ. ಶ್ರೀನಿವಾಸ್‌ ಎಂ. ನರಸಿಂಹ ಕೆ.ಎನ್‌. ಸೋಮಶೇಖರ್‌ ಟಿ.ೆ. ತಿಮ್ಮರಾಜಶೆಟ್ಟಿ 
ಟಿಕೆ. ತಿಮ್ಮರಾಜಕೆಟ್ಟ ಎಚ್‌.ಎಸ್‌. ಕಪಿನಯ್ಯ (20-11-2011ರವರೆಗೆ) 
(20-11-20110೦ದ) ಜಿ. ನಾಗರಾಜ್‌ ವಿ. ನಾಗರಾಜನ್‌ 
(20-11-201100ದ) (20-11-201100ದ) 
20-07-2014 1ಬಿ. ಕೃಷ್ಣ ಟಿ. ಶ್ರೀನಿವಾಸ್‌ ಎಂ. ನರಸಿಂಪ ಕೆ.ಎನ್‌. ಸೋಮಶೇಖರ್‌ ವಿ. ನಾಗರಾಜನ್‌ 
ಟಿ.ೆ. ತಿಮರಾಜಶೆಟ್ಟಿ ಎಚ್‌.ಎಸ್‌. ಕಪಿನಯ್ಯ 
ಜಿ. ನಾಗರಾಜ್‌ 
(20-07-2015ರವರೆಗೆ) 
25-06-2017 |ಬಿ. ಕೃಷ್ಣ ಟಿ. ಶ್ರೀನಿವಾಸ್‌ ಎಂ. ನರಸಿಂಹ ಕೆ.ಎನ್‌. ಸೋಮಶೇಖರ್‌ ಕುಪ್ಪುರಾವ್‌ ಪಂತ್‌ 
ಡಾ. ಬಿ.ಎಸ್‌. ಸತ್ಸನಾರಾಯಣ ಎಚ್‌.ಎಸ್‌. ಕಪಿನಯ್ಯ ಎಂ. ದತ್ತಾತ್ರಿ, 
ಕಾರ್ಯಾಧ್ಯಕ್ಷರು ಆಂ. ಲೆಕ್ಕಪರಿಶೋಧಕರು 


N “ಶ್ರೀ ಗುರುಭ್ಯೋ ನಮಃ” 


ಈಾಂರ್ಯದರ್ರಿರಆ ಮಣಿ 


ಮಾತೃದೇವೋಭವ ) ಪಿತೃದೇವೋಭವ ) 
ಆಚಾರ್ಯದೇವೋಭವ | ಅತಿಥಧಿದೇವೋಭವ | 
ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 
ಇಂತಹ ಗೌರವಭಾವನೆ ಭಾರತದ ಸಂಸ್ಕೃತಿಯಲ್ಲಿ ಮಾತ್ರ ಕಾಣಬಹುದು. 


ಪ್ರತಿವರ್ಷ ಸೆಪ್ಟೆಂಬರ್‌ 5, ಶಿಕ್ಷಕರ ದಿನಾಚರಣೆ. ವಿಶ್ವವಿಖ್ಯಾತ ತತ್ವಜ್ಞಾನಿ ಮಾಜೆ ರಾಪಪತಿ ಡಾ. ಸರ್ವಪಲ್ಲಿ ರಾಧಾಕೃಷ್ಣನ್‌ ಅವರ ಜನ್ಮ 
ದಿನಾಚರಣೆ. 
“ಸಾವಿತ್ರಿಬಾಯಿ ಪುಲೆ, ಮೊದಲ ಶಿಕ್ಷಕಿ. ಸಾವಿತ್ರಿಬಾಯಿ ಪುಲೆ ಮತ್ತು ಜ್ಯೋತಿಬಾ ಫುಲೆ ಅವರಿಗೆ “ಭಾರತ ರತ್ನ” ಪುರಸ್ವಾರ ಸಲ್ಲಬೇಕು 
ಎಂದು ಗದಗ, ಜಗದ್ಗುರು ಡಾ. ತೋಂಟದ ಸಿದ್ದಲಿಂಗ ಸ್ವಾಮೀಜಿ ಅವರು ಪ್ರತಿಪಾದಿಸಿದ್ದಾರೆ. 
(ಉಲ್ಲೇಖ : "ವಿಜಯಕರ್ನಾಟಕ ದಿನಪತ್ರಿಕೆ “ಬೋಧಿವ್ನಕ್ಕ” ಘಫೆರವೀಕಿಿ ದಿನಾಂಕ 08-09-2018) 


ಉದಯಭಾನು ಕಲಾಸಂಘ "ಅಕ್ಷರ' ಮತ್ತು 'ಆರೋಗ್ಯ ಪಾಲನೆ' ಮೂಲಕ ಅಧ್ಯಾಪಕರಿಗೆ ಮತ್ತು ವೈದ್ಯರಿಗೆ ಗೌರವ ಸಲ್ಲಿಸುತ್ತಾ 
ಬಂದಿದೆ. ಸಂಘದ ಉಚಿತ ಶೈಕ್ಷಣಿಕ ಮತ್ತು ಉಚಿತ ವೈದ್ಯಕೀಯ ಸೌಲಭ್ಯಗಳ ಕಾರ್ಯಕ್ರಮಗಳಲ್ಲಿ ಇವರನ್ನು ತೊಡಗಿಸಿಕೊಂಡು ಅವರು 
ನಾಡಿಗೆ ಸಲ್ಲಿಸುತ್ತಿರುವ ಸೇವೆಯನ್ನು ಪ್ರತಿ ವರ್ಷ "ಉದಯಭಾನು ವಿದ್ಯಾರತ್ನ, “ಉದಯಭಾನು ವೈದ್ಯರತ್ನ' ಗೌರವ ನೀಡಿ ಅಭಿನಂದನೆ 
ಸಲ್ಲಿಸುವ ಸಂಪ್ರದಾಯವನ್ನು ಪಾಲಿಸುತ್ತಾ ಬಂದಿದೆ. 
“ಗುರುಬ್ರಹ್ಮಾ ಗುರುರ್ವಿಷ್ಟುಃ ಗುರುದೇವೋ ಮಹೇಶ್ವರ: । 
ಗುರುಸಾಕ್ಸಾತ್‌ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ॥ 
ಗುರುವೇ ಸರ್ವಲೋಕಾನಾಂ ಭಿಷಜೇಭವರೋಗಿಣಾಂ । 
ನಿಧಯೇ ಸರ್ವವಿದ್ಯಾನಾಂ ದಕ್ಷಿ ನಣಾಮೂರ್ತಯೇ ನಮಃ ॥ 


ಇಂತಹ ಪವಿತ್ರ ಸ್ಥಾನ ಪಡೆದಿರುವ ವಿದ್ಯಾಗುರುಗಳನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ. ಇಂದು ಶಿಕ್ಷಣ ಒಂದು ವ್ಯಾಪಾರೋದ್ಯಮ 
ಲಾಭಗಳಿಕೆಯ ಕ್ಷೇತವಾಗಿ ಬದಲಾಗುತ್ತಿದೆ. ಜಾಗತಿಕರಣ, ಖಾಸಗಿಕರಣ, ವ್ಯಾಪಾರಿಕರಣ, ಅದರಲ್ಲೂ ವೈಭವಿಕರಣ ಪರ್ವದಲ್ಲಿ ನಮ್ಮ 
ಅಧ್ಯಾಪಕ ವೃಂದ ಗೌರವ ಸೇವೆ ಸಲ್ಲಿಸುತ್ತಿರುವುದು ಒಂದು ದಾಖಲೆ. 


ಪ್ರಾರಂಭದ ವರ್ಷಗಳಲ್ಲಿ (1981) ಬೆಂಗಳೂರು ನಗರಪಾಲಿಕೆ, ಕೆಂಪೇಗೌಡನಗರ ಬಾಲಕರ ಪೌಢಶಾಲೆ ಕಟ್ಟಡದಲ್ಲಿ ಲಭ್ಯವಾದ 
ಅನುಕೂಲತೆಗಳನ್ನು ಬಳಸಿಕೊಂಡು ಉಚಿತ ಪಾಠಪ್ರವಚನ ತರಗತಿಗಳನ್ನು ಪ್ರಾರಂಭಿಸಿದ್ದು, ಇದರೊಂದಿಗೆ ಈಗ ಉದ್ಯೋಗಾಧಾರಿತ 
ಕಂಪ್ಯೂಟರ್‌ ಡಿಪ್ಲೂಮ ಶಿಕ್ಷಣ ನೀಡಲಾಗುತ್ತಿದೆ. ಈ ಹಿಂದೆ ನಾಡೋಜ ಡಾ.ಜಿ. ನಾರಾಯಣ ಅವರ ಮಾರ್ಗದರ್ಶನದಲ್ಲಿ ಅನಕ್ಷರಸ್ಥರಿಗೆ 
ಅಕ್ಷರ ಕಲಿಕೆ ಆಂದೋಲನವನ್ನು ನಿರ್ವಹಿಸಲಾಗಿತ್ತು. 7ನೆ ತರಗತಿ ವಿದ್ಯಾರ್ಥಿಗಳಿಗೂ ಮಾರ್ಗದರ್ಶನ ನೀಡಲಾಗಿತ್ತು. 


ಇಂದು ಸಂಘದ ಸ್ವಂತ ಕಟ್ಟಡದಲ್ಲಿ ಪೂರ್ಣ ಪ್ರಮಾಣದ ಸೌಲಭ್ಯಗಳೂಂದಿಗೆ ಶಿಕ್ಷಣ ಕಾರ್ಯಕ್ರಮ ಮುನ್ನಡೆಯುತ್ತಿದೆ. 
ಅವಕಾಶವಂಚಿತ ಅಶಕ್ತ ಎಸ್‌.ಎಸ್‌. ಎಲ್‌. ಸಿ ಮತ್ತು ದ್ವಿತೀಯ ಪಿ.ಯು.ಸಿ (ವಾಣಿಜ್ಯ ಮತ್ತು ವಿಜ್ಞಾನ) ವಿದ್ಯಾರ್ಥಿಗಳು ತಮ್ಮ ಬಾಳಿನ 
ಅತ್ಯಂತ ಪ್ರಮುಖ ತಿರುವಿನ ಘಟ್ಟದಲ್ಲಿ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ. ಇಲ್ಲಿಯವರೆಗೆ ಸುಮಾರು 27,616 ವಿದ್ಯಾರ್ಥಿಗಳು ಪ್ರಯೋಜನ 
ಪಡೆದುಕೊಂಡಿದ್ದಾರೆ. 


ಪ್ರಾರಂಭದಲ್ಲಿ ಅಧ್ಯಾಪಕರಾದ ಸರ್ವಶ್ರೀ ಬಿ. ಎನ್‌. ಕೃಷ್ಣಮೂರ್ತಿ, ಬಿ. ವಿ. ನಾಗರಾಜ್‌, ಜೆ.ಕೆ. ಗಂಗಾಧರರಾವ್‌, ಎಂ.ಕೆ. ಲಕ್ಷ್ಮಣಶಾಸ್ತಿ, 

ಮೆ 
ಎಂ.ಆರ್‌. ನಾಗರಾಜ ರಾವ್‌, ಎ. ಕೃಷ್ಣಮೂರ್ತಿ, ಬಿ.ಆರ್‌. ಲಕ್ಷ್ಮೀನಾರಾಯಣ, ಕೆ.ಎಸ್‌. ಸಮೀರಸಿಂಹ, ಬಿ.ಎಸ್‌. ಪದ್ಮನಾಭ, 
ಎಚ್‌.ಆರ್‌. ರಾಮಕೃಷ್ಣ ರಾವ್‌, ಎಂ. ಗುರುನಾಥ್‌ ಮುಂತಾದ ಹಿರಿಯರು ಗೌರವ ಸೇವೆ ಸಲ್ಲಿಸಿ ಮಾರ್ಗದರ್ಶನ ನೀಡಿದ್ದಾರೆ. 
ಇವರೆಲ್ಲರೂ ಅಭಿನಂದನಾರ್ಹರು. 

ಹ ಎಂ. ನರಸಿಂಹ 
ಸಂಸ್ಥಾಪಕ 
ಗೌ ಕಾರ್ಯದರ್ಶಿ 
ಉದಯಸೌರಭ 


ಹಿ೦ಂಪಾಂದಜೀಯ 


ಸೇವಯ ಹೆಸರಿನಲ್ಲಿ ನಾಡಿನಾದ್ಯಂತ ಸಾವಿರಾರು ಸಂಸ್ಥೆಗಳು ದಿನವೊಂದಕ್ಕೆ ಹುಟ್ಟಿಕೊಳ್ಳುತ್ತವೆ, ಎಷ್ಟೋ 
ಸಂಸ್ಥೆಗಳು ಅಂದೆಯೇ ಸಾಯುತ್ತವೆ ಸಹ. ಇಂತಹ ಸಂದರ್ಭದಲ್ಲಿ ಒಂದು ಸಂಸ್ಥೆ ವಜಮಹೋತ್ಸವದತ್ತ 
ಕಾಲಿಡುತ್ತಿರುವುದು ಅದರ ಪ್ರಾಮಾಣಿಕತೆ ಮತ್ತು ನಿಷ್ಠೆಯ ಹೆಗ್ಗುರುತಾಗಿ ಕಾಣಿಸುತ್ತದೆ. ಈ ಹೆಗ್ಗುರುತಿನ 
ಪ್ರತೀಕವಾಗಿ ಬೆಂಗಳೂರು ನಗರದ ಹೃದಯಭಾಗದ ಕೆಂಪೇಗೌಡ ನಗರದಲ್ಲಿ (ಗವಿಪುರ ಗುಟ್ಟಹಳ್ಳಿ) ಇರುವ 
ಉದಯಭಾನು ಕಲಾಸಂಘ ತನ್ನದೇ ಆದ ವಿಶೇಷತೆಯನ್ನೊಳಗೊಂಡು ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ರೂಪಿಸಿ ನಾಡಿನಲ್ಲಿ 
ವಂಚಿತರಾದ ಜನಸಾಮಾನ್ಯರಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸುವುದರ ಮೂಲಕ ತನ್ನ ಬದ್ದತೆಯನ್ನ ಅವಿಚ್ಛಿನ್ನವಾಗಿ ಕಾಪಾಡಿಕೊಂಡು 
ಬರುತಿದೆ. 


ಈ ತ್ರೈಮಾಸಿಕ "ಉದಯಸೌರಭ' ಗೌರವ ಕಾರ್ಯದರ್ಶಿಗಳ ಕಾಲಂ, ಅವಲೋಕನ, ವಿಶೇಷ ಕಾಲೇಜಿನೆಡೆಗೆ ಕನ್ನಡನಡಿಗೆ, ಆರೋಗ್ಯ 
ಭಾಗ್ಯ, ಸ್ಥಳೀಯತೆ, ಆದರ್ಶ, ಜ್ಞಾನ-ವಿಜ್ಞಾನ. ಅನಿಸಿಕೆ ಮತ್ತು ಇತರೆ ಎಂಬ ವಿಶೇಷ ತಲೆಬರಹಗಳನ್ನೊಳಗೊಂಡ ಈ ಸಂಚಿಕೆಯನ್ನು ತಮ್ಮ 
ಮುಂದಿಡುತ್ತ, ಸಂಘ ಜುಲೈ, 2018ರಿಂದ ಸೆಪ್ಪೆಂಬರ್‌ 30ರವರೆಗೆ ನಡೆಸಿಕೊಂಡು ಬಂದ ವಿಶೇಷ ಉಪನ್ಯಾಸಗಳು, ಆರೋಗ್ಯ ಶಿಬಿರಗಳು, 
ಉಚಿತ ಪಾಠ ಪ್ರವಚನಗಳು, ವಿಚಾರ ಸಂಕಿರಣಗಳು, ಧಾರ್ಮಿಕ ಸತ್ನಂಗ, ಭಾರತದ ಸ್ಥಾತಂತ್ರೋತ್ಸವ ಈ ಕಾರ್ಯಕ್ರಮಗಳನ್ನು 
ಜನಮನದಾಲಯಕ್ಕೆ ತರುವ ಉದ್ದೇಶ ನಮ್ಮದು. ನಮ್ಮ ಸಂಘ ಈ ಮೂರು ತಿಂಗಳಲ್ಲಿ ವಿಶೇಷವಾದ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿ 
ಎಂದಿಗಿಂತ ಹೆಚ್ಚಿನ ಗೌರವವನ್ನ ಪಡೆದುಕೊಂಡಿದೆ ಎಂಬುದು ನನ್ನ ಅನಿಸಿಕೆ. ಅವುಗಳ ಪಕ್ಷಿನೋಟವೇ ಈ ಉದಯಸೌರಭ, ದಯಮಾಡಿ 
ಪರಾಮರ್ಶಿಸಿ. 


"'ಉದಯಸೌರಭ'” ಅನೇಕ ವರ್ಷಗಳಿಂದ ಪ್ರಕಟವಾಗುತ್ತಿದ್ದು ಸಂಘ ಮತ್ತು ಸದಸ್ಯರು ಹಾಗೂ ಜನಸಾಮಾನ್ಯರ ನಡುವೆ ಸಂಪರ್ಕ 
ಸೇತುವೆಯಾಗಿ ಮಾಹಿತಿಗಳನ್ನು ಕಾಲ-ಕಾಲಕ್ಕೆ ತಲುಪಿಸುವುದನ್ನು ಗುರಿಯಾಗಿಸಿಕೊಂಡಿದೆ. ಪ್ರಸ್ತುತ, ಈ ಸಂಚಿಕೆ ಅನೇಕ ಉಪಯುಕ್ತ 
ಮಾಹಿತಿಗಳೊಂದಿಗೆ ತಮ್ಮ ಮುಂದಿದೆ. ಪರಾಂಬರಿಸಿ ಪ್ರೋತ್ಸಾಹಿಸಿ ಎಂದು ಕೋರಿಕೊಳ್ಳುತ್ತೇನೆ. ನಮ್ಮೊಡನೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ 
ಸಹಕರಿಸಿದ ಸರ್ವರಿಗೂ ವಂದನೆಗಳು. 

ಪ್ರೊ. ಶಾಂತರಾಜು 


ಸಂಪಾದಕರು 
ಖಿ 
ಊಂ ಬನನು ಬನ 4ಂಳಂದೆ ನಿಂನ ಜರ 5ಖತೆಬಿನೆ 
4 ಭ್ರ It is more important to Serve a poor person in 
5 IES DR HSS I್ತ p poor p 
ತ್ರೆನಿ೫ಿ8 ಹತ್ರೆ? pe I BANNERS: ef Mefp- need than going to a temple. What 
ಸ *್‌ i. pe ಫಷ ಸಹೆಸಿತಿ ನಿಷ್‌ ನಟನ್‌ Udayabhanu Kala Sangha is doing to serve the 
38 ಗಂ i KR ನ ಸುನ ನಾದುನು: Society is something great. I am happy to have 
EAE ಗ Ad ಮ ವು ಮಹ PDE Rip come here today. I wish them all the very best. 
[od 
ಬ ೨ ೬೪೩ನೆ. ಡಿರ ದ ನಳ ok 4 Formerly consular General of India to USA 
won [ kd ಸೆ (ಸೆ ಗಿಂ gS ambassador to Republic of S. Korea. 
NL 5 5 ನನ ಎಡ 6೦ oo ಮ N. Parthasarathi 
೩ನ ಯಗಳ OE y 
pe 3 ಇನ ಹ AE ರ pe ರ 26-08-2018 IFS, (Retd.) 
ಖೀ ಬುಜ 
Po A ನ Sd NANO ವಲ *%% 
ಸಬ್‌ ಗ ನಿಂಜ್ಞ ನೊಡಿಹೆ ನಿಂನಶ್‌ ಹ 
4 ಜುಡಿನೆ Seok 8 Udayabhanu Kalasangha and its office bearers 
ಔಿಂ£ರೆ ಮೆ" ರ are doing selfless seva in the area of Education, 
fn NAAT) pr Health etc. My deepest apprecition to you all, 
SoSH NLM $4 RA y 
i ಹ best wishes for the seva of todays camp 
4.5 8450S. 
ಬಾ.ಹ. ರಮಾಕುಮಾರಿ 26-08-2018 B.R. Nagaraj 


ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 
ತುಮಕೂರು 


ಸಾಹಿತ್ಯ-ಸಂಸ್ಥೃತಿಗೆ ಸಂಘದ ಕೊಡುಗೆ 


ಸಂದರ್ಭ : ಸಂಘದ 54ನೆಯ ಸಂಸ್ಥಾಪನಾ ದಿನಾಚರಣೆ 11-06-2017 


ಬಡಾವಣೆಯಿಂದ ಆರಂಭ 


ಕನ್ನಡ ಭಾಷಾಭಿಮಾನದಿಂದ, ಕನ್ನಡಿಗರಲ್ಲಿ ಓದುವ ಅಭಿರುಚಿ ಮೂಡಿಸಬೇಕೆಂಬ ಉದ್ದೇಶದಿಂದ ಮಧ್ಯಮ ಮತ್ತು ಬಡಜನವರ್ಗದವರು 
ವಾಸಿಸುವ ಕೆಂಪೇಗೌಡನಗರ ಬಡಾವಣೆಯಲ್ಲಿ ಬಡವರೇ ಆಗಿರುವ ಯುವಕರು ಸಂಘಟಿತರಾದರು. ತಮ್ಮ ದುಡಿಮೆಯ ಹಣದಲ್ಲಿ ಒಂದು ಕೊಠಡಿ 
ಬಾಡಿಗೆಗೆ ತೆಗೆದುಕೊಂಡರು. ಬಾಡಿಗೆ ಹಣ ತಾವೇ ಹಂಚಿಕೊಂಡರು. ತಾವೇ ಕನ್ನಡ ಪತ್ರಿಕೆಗಳನ್ನು ತರಿಸಿ ಜನಗಳು ಅಲ್ಲಿ ಬಂದು ಸೇರುವಂತೆ 
ಮಾಡಿದರು. ಹಾಗೆ ವಾಚನಾಲಯ ಪ್ರಾರಂಭ ಮಾಡಿದವರು ಎಲ್‌. ವೆಂಕಟಪ್ಪ ಎಂ. ನರಸಿಂಹ ಆರ್‌. ವ್ಯಾಸರಾಜು, ಟಿ.ಆರ್‌. ಸತ್ಯನಾರಾಯಣ, 
ಕೆ.ಎಲ್‌. ರಾಮಚೆಂದ್ರ, ಶ್ರೀವತ್ಸ, ಎನ್‌. ಸೂರ್ಯನಾರಾಯಣ ಮುಂತಾದವರು. ಹಾಗೆ ಸ್ಥಾಪಿತವಾದ ಸಂಸ್ಥೆ ಉದಯಭಾನು ಕಲಾಸಂಘ. ಅದನ್ನು 
ಜೂನ್‌ 12, 1965ರಂದು ಉದ್ರಾಟಿಸಿದವರು ಶ್ರೀ ದಾಶರಥಿ ದೀಕ್ಷಿತ್‌. ಅಧ್ಯಕ್ಷತೆ ವಹಿಸಿದವರು ಶ್ರೀ ನಾಡಿಗೇರ ಕೃಷ್ಣರಾಯ, ಸಾಹಿತಿಗಳು. 


ಸಂಘಟಕರು ಅದೇ ವರ್ಷ ಬಡಾವಣೆಯಲ್ಲಿ ವಿಜೃಂಭಣೆಯಿಂದ ಗಣಪತಿ ಉತ್ಸವ ಆಚರಿಸಿದರು. ಅದು ಇತರರನ್ನು ಹತ್ತಿರಕ್ಕೆ ಸೆಳೆಯಲು 
ಸಹಾಯವಾಯಿತು. ಸಾಹಿತ್ಕಾಸಕ್ತಿಯನ್ನು ಸದಸ್ಯರಲ್ಲಿ ಉಂಟು ಮಾಡಲು 1966ರಲ್ಲಿ ಕೈಬರಹದ ಸ್ಮರಣ ಸಂಚಿಕೆ ಹೊರತಂದರು. ಅದು 1968ರಲ್ಲಿ 
"ಕಲಾವಿಕಾಸ' ಸ್ಮರಣ ಸಂಚಿಕೆಯಾಗಿ ಮುದ್ರಣ ರೂಪ ಪಡೆಯಿತು. 1974ರವರೆಗೆ ಪ್ರತಿವರ್ಷ "ಕಲಾವಿಕಾಸ' ಸಂಚಿಕೆ ಪ್ರಕಟಗೊಂಡು ಸದಸ್ಯರಲ್ಲಿ 
ಸಾಹಿತ್ಯಾಭಿರುಚಿ ಮೂಡಿಸಿತು. ಹಾಗೆ ಆ ಸಂಚಿಕೆಯಲ್ಲಿ ನನ್ನ ಮೊದಲ ಲೇಖನ "ನಂ ಕೈಲಾಸಂ” ಪ್ರಕಟಗೊಂಡಿರುವುದು ನನಗೊಂದು ಹೆಮ್ಮೆ 1966ರಲ್ಲಿ 
ಸಾಹಿತಿ ನಿರಂಜನರಿಂದ ಪ್ರಾರಂಭವಾದ "ಸರಸ್ಪತಿ ಭಂಡಾರ” ಗಂಥಾಲಯದಲ್ಲಿ ಇಂದು 20,000ಕ್ಕೂ ಹೆಚ್ಚು ಪುಸ್ತಕಗಳಿವೆ. 1975 ದಶಮಾನೋತ್ಸವ 
ವರ್ಷ. ಆ ವರ್ಷದ "ಕಲಾವಿಕಾಸ' "ಬೆಂಗಳೂರು ದರ್ಶನ'ದ ಸಂಚಿಕೆಯಾಗಿ ಪ್ರಕಟಣೆಯಾಯಿತು. ಬಡಾವಣೆಯಲ್ಲಿ ಕುಡಿಯೊಡೆದ ಉದಯಭಾನು 
ಕಲಾಸಂಘ ಇಡೀ ಬೆಂಗಳೂರಿನ ಚಿಂತನೆಯನ್ನು ನಡೆಸಿತು. ನಗರದ ಜನಗಳಿಗೆ ಇದರ ಸಾಹಿತ್ಯ ಸಂಸ್ಕೃತಿಯ ಪರಿಚಯವಾಯಿತು. 


ನಗರಕ್ಕೆ ವಿಸ್ತರಣೆ 

ಈ ಸಂಸ್ಥೆಯು ಭಾಷಣ ಮತ್ತು ಚರ್ಚೆಯ ಕಲೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ಉದ್ದೇಶದಿಂದ ಡಾ. ಅ.ನ. ಕೃಷ್ಣರಾವ್‌ ಸ್ಮಾರಕ ಅಂತರ 
ಕಾಲೇಜು ಕನ್ನಡ ಚರ್ಚಾಸ್ಪರ್ಧೆಯನ್ನು 1975ರಿಂದ ನಡೆಸುತ್ತ ಬಂದಿದೆ. ಉತ್ತಮ ಚರ್ಚಾಪಟುಗಳಿಗೆ ಬಹುಮಾನ ಕೊಡುವುದರೊಂದಿಗೆ ಕಾಲೇಜಿಗೆ 
ಪರ್ಯಾಯ ಪಾರಿತೋಷಕವನ್ನು ನೀಡಿ ಗೌರವಿಸಿದೆ. ಈ ಸ್ಪರ್ಧೆ ಸತತ 34 ವರ್ಷ ನಡೆದಿರುವುದು ಈ ಸಂಸ್ಥೆಗೊಂದು ಹೆಮ್ಮೆ ಈ ಸ್ಪರ್ಧೆಯಿಂದ 
ಉದಯಭಾನು ಕಲಾಸಂಘ ನಗರದ ಜನಗಳ ಆಕರ್ಷಣೆಗೆ ಒಳಗಾಯಿತು. ತನ್ನ ವ್ಯಾಪ್ತಿಯನ್ನು ನಗರಕ್ಕೆ ವಿಸರಿಸಿತು. 


1978ರ ಅಂತರರಾಷ್ಟೀಯ ಮಕ್ಕಳ ವರ್ಷ. ಆಗ ಜಿ.ಪಿ. ರಾಜರತ್ನಂ ಹೆಸರಿನಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸರ್ಧೆಯನ್ನು 
ಏರ್ಪಡಿಸಲಾಗಿತ್ತು. 


1977ರಲ್ಲಿ ಅನಕೃ ಅವರ ದಿವ್ಯಸ್ಮರಣೆಗಾಗಿ, ವಿ.ಕೃ. ಗೋಕಾಕ್‌ ಅಧ್ಯಕ್ಷತೆಯಲ್ಲಿ (2-11-77) ಡಾ. ಅ.ನ.ಕೃಷ್ಣರಾವ್‌ ರಸ್ತೆ ನಾಮಕರಣ ಮಾಡಿದರು. 
ಅದರ ಹಿಂದಿನ ಚಾಲಕ ಶಕ್ತಿ ಈ ಸಂಸ್ಥೆ. ಅದೇ ವರ್ಷ ಅನಕೃ ಸಮಗ್ರ ಪುಸ್ತಕ ಪ್ರದರ್ಶನ ಏರ್ಪಡಿಸಿದರು. ಅದನ್ನು ಕೆಂಗಲ್‌ ಹನುಮಂತಯ್ಯನವರು 
ಉದ್ರಾಟಿಸಿದರು. ಜಿ.ಪಿ. ರಾಜರತ್ನಂ ಅಧ್ಯಕ್ಷತೆ ವಹಿಸಿದ್ದರು. 


1980 ಹದಿನೈದನೆಯ ವಾರ್ಷಿಕೋತ್ಸವ. ಆಗಿನ "ಕಲಾವಿಕಾಸ' ವಾರ್ಷಿಕ ಸಂಚಿಕೆ "ಕೆಂಪೇಗೌಡ ದರ್ಶನ'ವಾಗಿ ಪ್ರಕಟವಾಯಿತು. 
1981ರಲ್ಲಿ ಸಂಘದ ತಂಡ ಅಭಿನಯಿಸಿದ "ಸೈರಂಧಿ” ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಏರ್ಪಡಿಸಿದ್ದ ಸರ್ಧೆಗಳಲ್ಲಿ ಜಿಲ್ಲಾಮಟ್ಟ ಹಾಗೂ 


೧ ಬ" 


ಅಖಿಲ ಕರ್ನಾಟಕ ಮಟ್ಟ ಎರಡರಲ್ಲಿಯೂ ಪ್ರಥಮ ಬಹುಮಾನ ಗಳಿಸಿತು. ಈಗಲೂ ಪ್ರತಿವರ್ಷ ನಾಟಕ ಸ್ಪರ್ಧೆಯನ್ನು ಎಲ್‌. ವೆಂಕಟಪ್ಪನವರ 
ನೇತೃತ್ವದಲ್ಲಿ ಸಂಸ್ಥೆ ನಡೆಸುತ್ತಿದೆ. 


ಸಾಹಿತ್ಯದ ಲಕ್ಷಣ ಎಲ್ಲರನ್ನೂ ಒಂದಾಗಿಸುವುದು. ಅದು ಜಾತಿ, ಮತ, ಧರ್ಮದ ವಿಂಗಡಣೆಯಿಂದ ದೂರವಾದುದು. ಅಂತಹ ಚಿಂತನೆಯಿಂದ 
ಜಾತ್ಯಾತೀತ, ಧರ್ಮತೀತವಾಗಿ ಕನ್ನಡ ಸಂಸ್ಕೃತಿಯನ್ನು ಪೋಷಿಸಿ ಬೆಳೆಸುತ್ತಿರುವ ಸಂಸ್ಥೆ ಉದಯಭಾನು ಕಲಾಸಂಘ. 


1983ರಲ್ಲಿ ಸಾಹಿತಿ ಎಂ.ವಿ. ಸೀತಾರಾಮಯ್ಯ ಅವರಿಗೆ ಅಭಿನಂದನೆ ಸಮಾರಂಭ ನಡೆಸಿತು. ಅವರ ಅಭಿನಂದನಾ ಗಂಥ 'ಆಸ್ಟಾದ' ಪ್ರಕಟಿಸಿತು. 
'ಕಲಾವಿಕಾಸ' ವಾರ್ಷಿಕ ಸಂಚಿಕೆ "ಮೈವೆಂಸೀ ರಾಘವ ದರ್ಶನ'ವಾಗಿ ಪ್ರಕಟಗೊಂಡಿತು. ಹೀಗೆ ಈ ಸಂಸ್ಥೆ ಹಿರಿಯ ಸಾಹಿತಿಗಳ ಸಾಹಿತ್ಯ ಸಂವಾದ ನಡೆಸಿ 
ಗೌರವಾರ್ಪಣೆ ಮಾಡಿತು. 


2008ರಲ್ಲಿ ಪ್ರೊ. ಅ.ರಾ. ಮಿತ್ರ ಅವರಿಗೆ ಅಭಿನಂದನೆ. ವಿಚಾರ ಮಂಥನ ಉಪನ್ಮಾಸ ನಡೆಸಿತು. 


2013ರಲ್ಲಿ ಡಾ. ಜಿ. ಕೃಷ್ಣಪ್ಪ ಅವರ ಸಾಹಿತ್ಯ ಕುರಿತು ವಿಚಾರ ಸಂಕಿರಣ ನಡೆಸಿತು. ಉಪನ್ಯಾಸಕರು ಮಂಡಿಸಿದ ಪ್ರಬಂಧಗಳನ್ನು "ಕಾವ್ಯಶೋಧಕ' 
ಕೃತಿಯಾಗಿ ಪ್ರಕಟಿಸಿತು. 22-02-2014ರಂದು ಡಾ. ಜಿ. ಕೃಷ್ಣಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸಿತು. 


ಈ ಸಂಸ್ಥೆ “ಉದಯಭಾನು ಸಾಹಿತ್ಯ ರತ್ನ' ಪ್ರಶಸ್ತಿ ನೀಡುತ್ತಿದೆ. ಅದನ್ನು ಪಡೆದ ಭಾಗ್ಯ ನನ್ನದಾಗಿದೆ. 


ಉದಯಸೌರಭ 


"ಸಾಹಿತ್ಯ ಜನ ಜೀವನದ ವಾಣಿ” ಎಂದು ಕುವೆಂಪು ಅವರು ಹೇಳಿದ್ದಾರೆ. ಅದನ್ನು ವಿವಿಧ ಆಯಾಮಗಳಲ್ಲಿ ಜನಕ್ಕೆ ತಲುಪಿಸುವ ಕೆಲಸವನ್ನು 
ಮಾಡುತ್ತ ಸಾಹಿತ್ಯ ಸಂಸ್ಥ ತಿಯನ್ನು ನಿರಂತರವಾಗಿ ಬೆಳೆಸುತ್ತಿರುವ ಸಂಸ್ಥೆ er ಹೀಗೆ ಸಾಹಿತ್ಯ ಸಂಸ್ಕೃತ ಜನಮನದ ಭಾಗವಾಗುವಂತೆ 
ಶ್ರಮಿಸಿದವರು ಈ 'ಸಂಸ್ಥೆಯೆ ನಿಸ್ಪಾರ್ಥ ನಿರಾಡಂಭರ ಸಾಹಿತ್ಯ ಪ್ರೇಮಿಗಳು. ಅವರಲ್ಲಿ ಪ್ರಮುಖರು ಅಂತೆ ಮೌಸೆಕಾಧಕ ಎಂ. ನರಸಿಂಹ ಅವರನ್ನು 
ಅವರ ಸಂಘಟನಾ ಚತುರತೆಯನ್ನು, ಕಂಡಾಗ "ಸಂಸ್ಥ ಫಿ ಯ ಬಗೆಗಿನ ಈ ಸುಭಾಷಿತ ನೆನಪಾಗುತ್ತದೆ. 


ಸ್ವಸ್ಥಾನ ಪರಿಜ್ಞಾನಂ ಪರೇಂಗಿತ ಗ್ಲಹಣ ಮಪಿ ಸರಸತಾಸತ್ವಮ್‌ । 
ಸ್ಪಾರ್ಥನಿಯಮನಂ ಪ್ರಾಹುಃ ಸಂಸ್ಕ ತಿರಿತಿ ಸ ಸತ್ತಮನ್ನಯಾತ್ತ ಕ ದೃಷ್ಟಿಮ್‌ l 


ತನ್ನ ಸ್ಥಾನದ ಅರಿವು, ಪರರ ಇಂಗಿತವನ್ನು ಗಹಿಸುವ ಸಾಮರ್ಥ್ಯ, ಸ್ಪಾರ್ಥದ ಹತೋಟಿ, ಆಹ್ಲಾದಕರ ಪ್ರವೃತ್ತಿ, ಸಮನ್ವಯ ದೃಷ್ಟಿ ಇವು ಕೂಡಿದರೆ 
ಸಂಸ್ಥೃತಿ. ಈ ಎಲ್ಲ ಲಕ್ಷಣಗಣ ಪ್ರತಿರೂಪ ಎಂ. ನರಸಿಂಹ ಅವರು ನಮ್ಮ ನಾಡಿನ ಸಂಸ್ಕ ತಿಯ ಪ್ರತೀಕ. ಅವರ ಸಂಘಟನೆಯ ಒಡನಾಡಿಗಳು ಅವರನ್ನು 
ಅನುಸರಿಸಿರುವ ಸುಸಂಸ್ಕಃ ತರು. ಹೀಗಾಗಿ ಈ ಸಂಸ್ಥೆ ಸ ಸಾಹಿತ ್ಯ ಸಂಸ್ಕೃತಿಯನ್ನು ಸದಾ ಹಲವು ಮುಖಗಳಲ್ಲಿ ಪ್ರಸಾರ ಮಾಡುತ್ತ ನಾಡಿನ ಸಂಸ್ಕೃತಿಯನ್ನು 
ಪೋಷಿಸುತ್ತದೆ. ಈ ಬಗೆಯೆ ಸಾಹಿತ್ಯ ಸಂಸ್ಕೃತಿಯಿಂದ ಈ ಬಡಾವಜೆಯ ಜನ ಉತ್ತಮ ನಾಗರಿಕರಾಗಿದ್ದಾರೆ. ನ ನಗರದ ವಿದ್ಯಾದಾಹಿಗಳು, ಜೆಂತನಶೀಲ 


ಯುವಕರ `ಜೀವನರೀತಿ ಬದಲಾಗಿದೆ. ಇದು ಉದಯಭಾನು ಕಲಾಸಂಘದ ಸಾಧನೆ. ಇದೇ ಈ ಸಂಸ್ಥೆ ನಾಡಿಗೆ ನೀಡಿದ ಕೊಡುಗೆ. 


ರಾಜ್ಯಮಟ್ಟಕ್ಕೆ ಜಿಗಿತ 

ಈ ಸಂಘಕ್ಕೆ ನಾಲ್ಕು ದಶಕಗಳು ಆಗುವಷ್ನರಲ್ಲಿ ಇದರ ಸಾಹಿತ್ಯ ಕೈಂಕರ್ಯ ಇಡೀ ರಾಜ್ಯಕ್ಕೆ ಪರಿಚಯವಾಗಿತ್ತು. 2005ರಲ್ಲಿ "ಬೆಂಗಳೂರು ದರ್ಶನ' 
ಎರಡು ಸಂಪುಟಗಳಲ್ಲಿ ಮುದಣವಾಯಿತು. ಅಂದಿನವರೆಗಿನ ಬೆಂಗಳೂರಿನ ಒಂದು ಪಕ್ಷಿನೋಟ ನೀಡಿತು. ಬೆಂಗಳೂರಿನ ಬೆಳವಣಿಗೆ ರಾಜ್ಯದ 
ದೃಷ್ಟಿಯಿಂದ ಎಷ್ಟು ಉಪಯುಕ್ತ ಮತ್ತು ಅದು ಹೇಗೆ ಯೋಜನಾಬದ್ಧವಾಗಿ ಬೆಳೆಯಬೇಕು ಎಂಬ ಚಿಂತನೆ ನಡೆಸಿತು. ಅದೇ ಸಂದರ್ಭದಲ್ಲಿ "ನಾಲ್ಕು 
ದಶಕಗಳ ಸಿರಿಸಂಪದ ಕಲಾವಿಕಾಸ' ಸಾಹಿತ್ಯ ಕೃತಿ ಪ್ರಕಟಗೊಂಡಿತು. 


'ಉದಯಭಾನು ಉನ್ನತ ಅಧ್ಯಯನ ಕೇಂದ' ಸ್ಥಾಪಿಸಿರುವುದು ಈ ಸಂಸ್ಥೆ ವದೈೆಗೆ ನೀಡುವ ಪ್ರಾಮುಖ್ಯ ತೆಗೆ ಸಾಕ್ಷಿಯಾಗಿದೆ. ಅದು ಕರ್ನಾಟಕ ಮುಕ್ತ 
ವಿಶ್ವವಿದ್ಯಾಲಯದ ಸಹಯೋಗ ಸಡೆದು ಸ್ನಾತಕೋತ್ತರ ಶಾಸ್ತ್ರೀಯ ಕನ್ನಡ ಡಿಪ್ಲೋಮಾ ಶಿಕ್ಷಣ ನಡೆಸಿದೆ. ಇದು ಈ ಸಂಸ್ಥೆ ಹಳಗನ್ನಡ ಸಾಹಿತ್ಯ 

ಧ್ವಯನವನ್ನು ಜನಪ್ರಿಯಗೊಳಸುತ್ತಿರುವುದರ ದ್ಯೋತಕವಾಗಿದೆ. “ಹಳೆಯ ಸಾಹಿತ್ಯವನ್ನು ಚೆನ್ನಾಗಿ ಓದಿ, ಕಡೆದು, ನವನೀತವನ್ನು ಸವಿಯದಿದರೆ 
ಮ ಅಮೃ ತತ್ವ ಎಂದಿಗೂ ಲಭಿಸುವುದಿಲ್ಲ” ಎಂದು ಕುವೆಂಪು ತಿಳಿಸಿದ್ದಾರೆ. ಆ ಅಮೃ ತತ್ವದ ಸಂ ಉಣಿಸುತ್ತಿರುವುದು ಇದರ ಉತ್ತಮ ಸಾಹಿತ್ಯ 
ಸಂಸ್ಥ ಪಿ ಕಾಯವಾಗಿದೆ. ಸಂಸ್ಥೆಗೆ 50 ವರ್ಷಗಳಾದ ಸುವರ್ಣ ಸಂದರ್ಭದಲ್ಲಿ ಇಡೀ "ನಾಡಿನ ಅಭ್ಭುದಯಕ್ಕೆ' ತಮ್ಮ ಕೊಡುಗೆ ನೀಡಿದ 50 ಜನ 
ಸಾಧಕಿರ ಪರಿಚಯ ಪುಸ್ತಕಗಳನ್ನು ಹೊರತಂದಿರುವುದು ಒಂದು ಸಾಧನೆ. ಡಾ. ಪಿ.ವಿ. ನಾರಾಯಣ ಅವರ ಸಂಪಾದಕತ್ವದ ಆ ಕೃತಿಗಳು ಕರ್ನಾಟಕದ 
ಸಾಂಸ್ಕೃತಿಕ ಸಂಪತ್ತನ್ನು ಸಾರುತ್ತಿವೆ. ಇವು ವಿಮಲ ರಂಗಾಚಾರ್‌, ರಾಗಿ ಲಕ್ಷ್ಮಣಯ್ಯ, ಕೆ. ಉಲ್ಲಾಸ ಕಾರಂತ್‌, ಕಿ.ರಂ. ನಾಗರಾಜ, ಆರ್‌. ಎಂ. ಹಡಪದ್‌, 
ಬಿ.ಪಿ. ರಾಧಾಕೃಷ್ಣ, ನ. ಭದ್ರಯ್ಯ, ಬಿ. ರಾಚಯ್ಯ, ನರಸಿಂಹಲು ವಡವಾಟಿ ಮುಂತಾದ ವಿವಿಧ ಕ್ಷೇತ್ರದ ವ್ಯಕ್ತಿಗಳ ವ್ಯಕ್ತಿತ್ವ ಸಾಧನೆಯ ನಾಡಿನ ಪ್ರಾತಿನಿಧಿಕ 
ಕೃತಿಗಳಾಗಿವೆ. 


ಇದೇ ಸಂದರ್ಭದಲ್ಲಿ ಬೆಂಗಳೂರು ದರ್ಶನ ಮೂರು ಬೃಹತ್ತಾದ ಮಹತ್‌ ಸಂಪುಟಗಳನ್ನು ಸಂಸ್ಥೆ ಪ್ರಕಟಿಸಿದೆ. ಕರ್ನಾಟಕ ರಾಜ್ಯದ ಹೊಸ 
ಸರ್ಕಾರವು ಬೆಂಗಳೂರಿನ ಪ್ರಗತಿಗಾಗಿ ಒಂದು ಕ್ರಿಯಾ ಯೋಜನೆ ಹೊಂದಿದೆ ಎಂದು ತಿಳಿದುಬಂದಿದೆ. ಅದಕ್ಕೆ ಪೂರಕವಾಗಿ ಉದಯಭಾನು 
ಕಲಾಸಂಘದ "ಬೆಂಗಳೂರು ದರ್ಶನ? ಬೃಹತ್‌ ಮೂರು ಸಂಪುಟಗಳಿವೆ. ಅದರ ಅಧ್ಯಯನ ಹಲವು ಮಾರ್ಗದರ್ಶಿ ಸೂತ್ರಗಳನ್ನು ಜನಪತಿನಿಧಿಗಳಿಗೆ, 
ಅಧಿಕಾರಿಗಳಿಗೆ, ನಗರ ಯೋಜನಾ ತಜ್ಞರಿಗೆ ಒದಗಿಸುತ್ತದೆ. 


ಇಡೀ ದೇಶದಲ್ಲಿ ಯಾವುದೇ ನಗರದ ಬಗ್ಗೆ ಯಾವುದೇ ಭಾಷೆಯಲ್ಲಿ ಇಂತಹ ಬೃಹತ್‌ ಕೃತಿ ಬಂದಿಲ್ಲ. ವಾಷಿಂಗ್‌ಟನ್‌. ನ್ಯೂಯಾರ್ಕ್‌, 
ಟೋಕಿಯೋದಂತಹ ನಗರಗಳ ಬಗ್ಗೆಯೂ ಇಂತಹ ಮಾಹಿತಿ ಗಂಥ ಬಂದಿಲ್ಲ ಎಂಬುದು ಆ ವಿಷಯ ಪರಿಣತರ ಅಭಿಪ್ರಾಯ. ಇದು 
ಸಾರ್ವಜನಿಕರಿಗೆ ಅಧ್ಯಯನಕ್ಕಾಗಿ ಗಂಥಾಲಯಗಳಲ್ಲಿ ಇರಬೇಕಾದ ಆಧುನಿಕ ನಗರ ಯೋಜನಾ ಚಿಂತನಾ ಸಂಪುಟಗಳಾಗಿವೆ. ಆದರೆ ಇದು 
ಯಾವುದೇ ಗಂಥಾಲಯದಲ್ಲಿ ಇರುವ ಹಾಗೆ ಕಂಡು ಬಂದಿಲ್ಲ. ಆದ ಕಾರಣ ನೂತನ ಸರ್ಕಾರ ಇದರ ಪ್ರತಿಗಳು ರಾಜ್ಯದ ಎಲ್ಲ ಗಂಥಾಲಯಗುಳಿಗೆ 
ತಲುಪುವಂತೆ ಮಾಡಲಿ. ಈ ಸಂಪುಟಗಳು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಒದಗಿಸುವ ವ್ಯವಸ್ಥೆ ಮಾಡಲಿ ಎಂದು ಈ ಸಭೆಯ ಮೂಲಕ 
ಪ್ರಾರ್ಥಿಸುತ್ತೇನೆ. 


ಪ ಸಂಸ್ಥೆಯು ಉನ್ನತ ಅಧ್ಯಯನ ಕೇಂದ್ರದ ಅಡಿಯಲ್ಲಿ ಡಾ. ನಾ. ಗೀತಾಚಾರ್ಯ ಅವರ ಸಂಪಾದಕತ್ವದಲ್ಲಿ 6 ತಿಂಗಳಿಗೆ ಒಮ್ಮೆ ಕನ್ನಡ 
ಸಂಶೋಧನಾ ಪತ್ರಿಕೆ ವಕು ವಿಕಾಸ" ಪ್ರಕಟಿಸುತ್ತಿದೆ. ಅದರ ಮೊದಲ ಸಂಚಿಕೆ ಇಂದು ಬಿಡುಗಡೆಯಾಗಿದೆ. ಇದು ನಾಡಿನ ಸಾಹಿತ್ಯ ಸಂಸ್ಕ pe 
ಹಿರಿಯ ಕೊಡುಗೆ. 


ಈ ಸಂಸ್ಥೆಯು ನಿಸ್ಪಾರ್ಥ, ನಿರಾಡಂಬರ ಸೇವಾ ಮನೋಭಾವದ ಎನ್‌. ಸೂರ್ಯನಾರಾಯಣ, ದಿವಂಗತ ಎನ್‌.ಆರ್‌. ಚಂದನ್‌, ಇಂದಿನ 
ಅಧ್ಯಕ್ಷರಾದ ಜೆ. ಕೃಷ್ಣ, ಸರಿಸಾಪಕ ಕಾರ್ಯದರ್ಶಿ ಎಂ. ನರಸಿಂಹ ಅವರಿಂದ ಪ್ರಗತಿಯ ಯೋಗವನ್ನು ಹೊಂದಿದೆ. ಗೀತೆಯು "ಯೋಗಃ ಕರ್ಮಸು 
ಕುಶಲಂ" ಎಂದು 'ಪೇಳುತ್ತದೆ. ಅಂದರೆ ಕರ್ಮಮಾಡುವುದರಲ್ಲಿ ಚತುರತೆಯೇ ಯೋಗ. ಅಂತಹ ಚತುರ ಕರ್ಮಯೋಗಿ ಎಂ. ನರಸಿಂಹ ಅವರಿಂದ 
ಸಾಹಿತ್ತ ಸಂಸ್ಕೃತಿ ನಾಡಿನಾದ್ಯಂತ ಈ ಸಂಸ್ಥೆಯ ಮುಖಾಂತರ ಪಸರಿಸುತ್ತಿದೆ. ಅದಕ್ಕೆ ಸಹಕಾರಿಯಾದ ನಿಸ್ಪಾರ್ಥ ಕಾರ್ಯಕಾರಿ ಸಮಿತಿ ಸದಸ್ಕರನ್ನು ಈ 
ಸಂದರ್ಭದಲ್ಲಿ ನನೆಯುತ್ತೇೆ. ಅವರೆಲ್ಲ ಸಾಹಿತ್ಯ ಸಂಸ್ಕೃಶಿಯ ಪ್ರತಿಬಿಂಬದಂತಿದ್ದಾರೆ. ೧ 


ಉದಯಸೌರಭ 


ದಿನಾಂಕ 15-08-2018ರ ಬುಧವಾರ 72ನೇ ಭಾರತದ 
ಸ್ಪಾತಂತ್ರ್ಯ ದಿನಾಚರಣೆಯನ್ನು ಉದಯಭಾನು ಕಲಾ ಸಂಘದಲ್ಲಿ 
ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಧ್ವಜರೋಹಣ 
| ಕಾರ್ಯಕ್ರಮವನ್ನು ಸಂಘದ ಪದಾಧಿಕಾರಿಗಳು 
ನೆರವೇರಿಸಿದರು. 
| ಕರ್ನಾಟಕ ರಾಜ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು 
™ ಉದಯಭಾನು ಕಲಾ ಸಂಘದ ಕಲಾವಿದರು ಇಡೀ ದಿನ 
ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ಸಂಭ್ರಮಿಸಿದರು. 
ದೇಶಭಕ್ತಿ ಗೀತೆ/ಸುಗಮ ಸಂಗೀತ : ಶ್ರೀ ಜವರನಾಯ್ಯ 
ಪಿಎಚ್‌.ಡಿ. ಕೋಟೆ ತಾಲ್ಲೂಕು, ಮೈಸೂರು ಜಿಲ್ಲೆ, ನೃತ್ಯ 
ರೂಪಕ : ಶ್ರೀಮತಿ ಪೂರ್ಣ ಸುರೇಶ, ಕಲಾಸಂಕುಲ ಮತ್ತು 
ತಂಡ, ಬೆಂಗಳೂರು, ಜನಪದಗೀತೆ: ಶ್ರೀ ಬೇವೂರು ರಾಮಯ್ಯ, 
ರಾಮನಗರ ಜಿಲ್ಲೆ ಆಕಾಶವಾಣಿ ಹಾಗೂ ದೂರದರ್ಶನ 


ಕಲಾವಿದರು, ವೀರಗಾಸೆ : ಶ್ರೀ ರತ್ನಾಕರ, ಚಾಮರಾಜನಗರ, ಮಹಿಳಾ ಡೊಳ್ಳುಕುಣಿತ: ಶ್ರೀಮತಿ ದುರ್ಗಮ್ಮ ಮತ್ತು ತಂಡ, ಕೂಡ್ಲಗಿ, 


ಬಳ್ಳಾರಿ ಜಿಲ್ಲೆ, ಕಂಗೀಲು ನೃತ್ಯ: ಶ್ರೀ ವಿನೋಧರ ಶ್ರೀ ಸರಸ್ಪತಿ ಜಾನಪದ ಕಲಾತಂಡ, ಉಡುಪಿ ಇವರು ನಡೆಸಿಕೊಟ್ಟರು. 


ದಿನಾಂಕ: 24-07-2018 ರಾಮಕೃಷ್ಣ ಮಿಷನ್‌ 

ಸ್ವಯಂ ಸೇವಕರ ಸಂಘ, ಶಿವನಳ್ಳಿ ಇವರ 

ಸಹಯೋಗದೊಡನೆ ಉದಯಭಾನು ಕಲಾ ಸಂಘ 

ಸತ್ನ್ತಂಗ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಧ್ಯಾನ ಮತ್ತು 

ಉಪನ್ಯಾಸ ಕಾರ್ಯಕ್ರಮವನ್ನು ಸ್ವಾಮಿ ಧರ್ಮ ಪ್ರಶಾನಂದಜಿ 

ಮಹಾರಾಜ್‌ ಅವರು ನಡೆಸಿಕೊಬ್ಬರೆ, ಅಧ್ಯಕ್ಷತೆಯನ್ನು ಸ್ವಾಮಿ 

ಸೌಖ್ಯಾನಂದಜಿ ಮಹಾರಾಜ್‌ ಅವರು ವಹಿಸಿದ್ದರು. ಹೆಚ್ಚಿನ 

ಸಂಖ್ಯೆಯಲ್ಲಿ ನಾಗರೀಕರು ಈ ಸತ್ತಂಗದಲ್ಲಿ ಪಾಲ್ಗೊಂಡು 
ಉಲ್ಲಾಸಿತರಾದರು. 


ದಿನಾಂಕ: 05-08-2018 ಉಚಿತ ಶೈಕ್ಷಣಿಕ ಕಾರ್ಯಕ್ರಮಗಳು 
2018-19ರ ಪಾಠ, ಪ್ರವಚನಗಳ ಉದ್ರಾಟನೆ. ಮಾಜಿ ಸಚಿವರಾದ 
ಶ್ರೀಮತಿ ಲೀಲಾದೇವಿ ಆರ್‌. ಪ್ರಸಾದ್‌ರವರು ಈ ಶೈಕ್ಷಣಿಕ ಸಾಲಿನ 
ಉದ್ರಾಟನೆಯನ್ನ ನೆರವೇರಿಸಿಕೊಟ್ಟು ಸಂಘದ ಸಮಾಜ ಪರ 
ಚಿಂತನೆಯನ್ನು ಕುರಿತು ಶ್ಲಾಘಿಸಿದರು. ಸಂಘ ವಿವಿಧೋದ್ದೇಶ 
ವಿಶ್ವವಿದ್ಯಾಲಯ ಎಂದು ಗುರುತಿಸಿದರು. ಆಶಯದ ಮಾತುಗಳ 
ನ್ನಾಡಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ 
ಶ್ರೀ ಜಗಜೀವನದಾಸ್‌ ಭಂಡಾರಿಯವರು ಇಂತಹ ಸಂಸ್ಥೆಗಳು 
ಸರ್ಕಾರ ಮಾಡಬೇಕಾದ ಕೆಲಸಗಳನ್ನು ಮಾಡುವುದರ ಮೂಲಕ 
ಜನಪ್ರಿಯತೆಯನ್ನು ಗಳಿಸಿಕೊಂಡಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. 
ಆನಂತರ ರೋಟರಿ ಬೆಂಗಳೂರು ದಕ್ಷಿಣ ಇವರ ಸಹಯೋಗ 
ದೊಂದಿಗೆ ವಿದ್ಯಾರ್ಥಿಗಳಿಗೆ ನೋಟ್‌ ಪುಸ್ತಕ ವಿತರಿಸಲಾಯಿತು. ಈ 
ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ರೊ. ಹೆಚ್‌.ಆರ್‌. ಸತೀಶ್‌, ರೊ. 
ಶ್ರೀಮತಿ ರಾಜೇಶ್ವರಿ ಸುನೀಲ್‌, ರೊ. ಎನ್‌. ರಾಮಕೃಷ್ಣ, 
ರೊ. ಆನಂದ ಕೋಟಿ, ರೊ. ಎನ್‌. ರಾಮಕೃಷ್ಣ ಅವರ ಮಾತೃಶ್ರೀ 
ಶ್ರೀಮತಿ ಚಂದ್ರಕಮಲಾ ಮತ್ತು ಶ್ರೀ ಹೆಚ್‌.ಆರ್‌. ಚಂದನ್‌ ಅವರ 


ಸ್‌) 


ಸುಪುತ್ರಿ ಶ್ರೀಮತಿ ಆರ್‌. ಶೈಲಜಾ ಅವರು ಸಹಕಾರ ನೀಡಿದರು. 


ಉದಯಸೌರಭ 


0 


ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉದಯಭಾನು 
ಅಧ್ಯಕ್ಷರಾದ ಶ್ರೀ ಬಿ. ಕೃಷ್ಣ ಅವರು ವಹಿಸಿಕೊಂಡು ಯಶಸ್ವಿಯಾಗಿ 
ನಡೆಸಿಕೊಟ್ಬರು. 

ದಿನಾಂಕ: 13-09-2018ರ ಗುರುವಾರ ಸಂಘದ ಸಭಾಂಗಣದಲ್ಲಿ 


ಕಲಾಸಂಘದ 


54ನೇ ಶ್ರೀ ವಿದ್ಧಾಗಣಪತಿ ಮಹೋತ್ಸವವನ್ನು ಅದ್ಧೂರಿಯಾಗಿ 
ಆಚರಿಸಲಾಯಿತು. ಗಣೇಶ ವಿಗ್ರಹದ ಪ್ರತಿಷ್ಠಾಪನೆ, ಪೂಜೆ. ಪ್ರಸಾದ 
ವಿನಿಯೋಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ವಿಘ್ನ 
ವಿನಾಯಕನನ್ನ ಆರಾಧಿಸಿ ನಾಡಿನ ಸಕಲ ಜನೆಸ್ತೋಮಕ್ಕೆ ಭಗವಂತ 
ಒಳ್ಳೆಯದನ್ನ ಮಾಡಲಿ. ನಾಡು ಸಕಲ ಸಮೃದ್ಧಿಯನ್ನು ಹೊಂದಿ ಬೆಳೆಯಲಿ 
ಎಂದು ಪ್ರಾರ್ಥಿಸಿಕೊಂಡು ಪಲ್ಲಕ್ಕಿ ಉತ್ಸವದೊಡನೆ ಗಣೇಶ ವಿಸರ್ಜನೆ 
ಕಾರ್ಯಕ್ರಮವನ್ನ ನಡೆಸಲಾಯಿತು. ೧ 


ಈಾಲೇಜನೆಡೆಗ ಈನ್ನಡ ಜಾಗೃತ 
ಲಅಉಪನಾಪ ಮಾಲೆ 


ಔನಾಂಕ: 12-07-18 ಗುರುವಾರ ಬೆಳಗ್ಗೆ 12 ಗಂಟೆಗೆ ಕನಕ ಪದವಿ 
ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ "ಕನ್ನಡ ಸಾಹಿತ್ಯದ ಪ್ರಾಮುಖ್ಯತೆ” 
ಯನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು 
ಉಪನ್ಯಾಸಕರಾಗಿ ಡಾ. ಸುರೇಶ್‌ ಪಾಟೀಲ್‌, ಕನ್ನಡ ಸಾಹಿತ್ಯದ ಔಚಿತ್ಯ 
ಕುರಿತು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ಮಾಹಿತಿಗಳನ್ನ ನೀಡಿ 
ಕನ್ನಡದ ಪ್ರೇಮವನ್ನು ಮೂಡಿಸಿದರು. ಇದರ ಅಧ್ಯಕ್ಷತೆಯನ್ನು ವಹಿಸಿ 
ಪ್ರಸ್ತಾವಿಕ ಮಾತುಗಳನ್ನಾಡಿದ ಪ್ರೊ. ಸುಂದರರಾಜ್‌, ಪ್ರಾಂಶುಪಾಲರು 
ಕಾರ್ಯಕ್ರಮವನ್ನ ಆಯೋಜಿಸಿದ ಉದಯಭಾನು ಕಲಾಸಂಘದ ಬಗ್ಗೆ 
ಅಭಿಮಾನವನ್ನ ವ್ಯಕ್ತಪಡಿಸಿದರು. ಡಾ. ನಾ. ಗೀತಾಚಾರ್ಯರು ಆಶಯದ 
ಮಾತುಗಳನ್ನಾಡಿದ ಈ ಸಮಾರಂಭದಲ್ಲಿ ಶ್ರೀ ಎಂ. ನರಸಿಂಹ, 
ಪ್ರೊ. ಶಾಂತರಾಜು ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ 
ಕಾರ್ಯಕ್ರಮ ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಸಾಮಾನ್ಯ ಜನರೂ 
ಕೇಳಿಸಿಕೊಳ್ಳಬೇಕಾದ ಕಾರ್ಯಕ್ರಮ ಎನ್ನುವಷ್ಟರ ಮಟ್ಟಿಗೆ ಉಪಯುಕ್ತ 
ವಾಗಿತು. 


ದಿನಾಂಕ: 23-07-18 ಸೋಮವಾರ, 12 ಗಂಟೆಗೆ ಸೌಂದರ್ಯ 
ಇನ್ನಿಟಿಟ್ಕೂಟ್‌ ಆಫ್‌ ಮ್ಯಾನೆಜ್‌ಮೆಂಟ್‌ ಅಂಡ್‌ ಫೈನ್‌ ಕಾಲೇಜಿನಲ್ಲಿ 
ಉಪನ್ಯಾಸ ಮಾಲೆ 18ನ್ನು ಆಯೋಜಿಸಿದ್ದೆವು. "ಬದುಕಿಗೆ ದಾಸ ಸಾಹಿತ್ಯದ 
ಆದ್ಯತೆ' ಎಂಬ ವಿಷಯದ ಮೇಲೆ ವಿದುಷಿ ಶ್ರೀಮತಿ ಸುಕನ್ಯಾ ವಿಜಯ 
ಕುಮಾರ ಅವರು ತಮ್ಮ ಗಾಯನ ಪ್ರತಿಭೆಯ ಜೊತೆಗೆ ಉಪನ್ಯಾಸವನ್ನ 
ನೀಡಿ ದಾಸ ಸಾಹಿತ್ಯ ಜೀವನಕ್ಕೆ ಎಷ್ಟು ಅಗತ್ಯ ಎಂಬುದರ ಬಗ್ಗೆ ಅರಿವು 
ಮೂಡಿಸಿದರು. ಈ ಕಾರ್ಯಕ್ರಮವನ್ನು ಶೀ ಸೌಂದರ್ಯ ವಿ. ಮಂಜಪ್ಪ 
ಅವರು ಉದ್ರಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಪವನ ಕುಮಾರ, 
ಶ್ರೀ ಎಂ. ನರಸಿಂಹ, ಪ್ರೊ. ಶಾಂತರಾಜು ಇವರು ಮುಖ್ಯ ಅತಿಥಿಗಳಾಗಿ 
ಭಾಗವಹಿಸಿದ್ದರು. ಡಾ. ನಾ. ಗೀತಾಚಾರ್ಯರು ಆಶಯದ ಮಾತುಗಳನ್ನಾಡಿ 
ಕಾರ್ಯಕ್ರಮ ಯಶಸ್ವಿಯಾಯಿತು. 


ದಿನಾಂಕ : 27-07-18 ಶುಕ್ರವಾರದಂದು, 11 ಗಂಟೆಗೆ ಉಪನ್ಯಾಸ 
ಮಾಲೆ 19ನ್ನು ವಿ.ಎಸ್‌. ಕೃಷ್ಣಯ್ಯರ್‌ ಪದವಿ ಪೂರ್ವ ಕಾಲೇಜಿನಲ್ಲಿ 
ಆಯೋಜಿಸಲಾಗಿತ್ತು ಬೇಂದ್ರೆ ಗೀತೆಗಳ ಗಾಯನ ಸ್ಪರ್ಧೆಯ 
ಬಹುಮಾನದ ವಿತರಣೆಯ ಜೊತೆಗೆ ಬೇಂದ್ರೆ ಸಾಹಿತ್ಯದಲ್ಲಿ ವೈಚಾರಿಕತೆ 


ಎಂಬ ವಿಷಯವನ್ನ ಕುರಿತು ಡಾ. ಜಿ. ಕೃಷ್ಣಪ್ಪ ಅವರು (ಬೇಂದೆ ಕೃಷ್ಣಪ್ಪ) 
ಉಪನ್ಯಾಸ ನೀಡಿದರು. ಗೌ। ಕಾರ್ಯದರ್ಶಿಗಳಾದ ಶೀ ಕೆ. ಕೋದಂಡ 
ರಾಮ ಅವರು ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮ ನಡೆಸಿಕೊಟ್ಬರೆ, 
ಶ್ರೀ ಎಂ. ನರಸಿಂಹ, ಶ್ರೀ ಬಿ.ಎಸ್‌. ಉಮೇಶ್‌, ಶ್ರೀ ಹೆಚ್‌.ಎಂ. ಕೃಷ್ಣಪ್ಪ, 
ಪ್ರೊ. ಶಾಂತರಾಜು ಇವರು ಉಪಸ್ಥಿತರಿದ್ದು ಬಹುಮಾನಗಳನ್ನ 
ವತರಿಸಿದರು. ಸಂಪ್ರದಾಯದಂತೆ ಡಾ. ನಾ. ಗೀತಾಚಾರ್ಯರು ಆಶಯದ 
ಮಾತುಗಳನ್ನಾಡಿ ಉದಯಭಾನು ಕಲಾಸಂಘದ ಕಾರ್ಯ ವೈಖರಿಯನ್ನ 
ವಿವರಿಸಿ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನ ಕುರಿತು ವಿದ್ಯಾರ್ಥಿಗಳಿಗೆ 
ತಿಳಿ ಹೇಳಿದರು. 


ದಿನಾಂಕ : 06-09-2018 
ಗುರುವಾರ, ಬೆಳೆಗ್ಗೆ 10.00 ಗಂಟೆ 
ಯಿಂದ ಸಂಜೆ 6 ಗಂಟೆವರೆಗೆ 
ಮೈಸೂರು ವಿಶ್ವವಿದ್ಧಾನಿಲಯದ 
ಮಹಾರಾಜ ಕಾಲೇಜು, ಕನ್ನಡ 
ಸಂಘ ಇವರ ಸಹಯೋಗದಲ್ಲಿ 
ಉದಯಭಾನು ಕಲಾಸಂಘ ಭಾಷೆ ಸಾಹಿತ್ಯ ಸಂಸ್ಕೃತಿ ಅಧ್ಯಯನಾಂಗವು 
"ಹಳೆಗನ್ನಡ ಗದ್ಯಸಾಹಿತ್ಯದ ಅವಲೋಕನ” ಎಂಬ ವಿಷಯವನ್ನಾಧರಿಸಿ 
ಒಂದು ದಿನದ ರಾಜ್ಯಮಟ್ಟದ ವಿಚಾರ ಸಂಕೀರ್ಣವನ್ನು ಆಯೋಜಿಸಿತ್ತು. 
ಈ ಕಾರ್ಯಕ್ರಮದ ಉದ್ರಾಟನೆಯನ್ನು ಗ್‌ೌ॥ ಡೀನ್‌ರವರಾದ 
ಡಾ. ನಾ. ಗೀತಾಚಾರ್ಕರು ನಡೆಸಿಕೊಟ್ಟರು. ಡಾ. ಬಿ.ಸಿ. ನಾಗೇಂದ್ರ ಕುಮಾರ್‌ 
ಡಾ. ಎಚ್‌.ಎಸ್‌. ಭುವನೇಶ್ವರ. ಡಾ. ಎಚ್‌.ಎನ್‌. ಸತ್ಯನಾರಾಯಣ ಮತ್ತು 
ಡಾ. ಶೀಲಾದೇವಿ ಎಸ್‌. ಮಳಿಮಠ ಇವರುಗಳು ವಿದ್ದತ್‌ ಪೂರ್ಣವಾದ 
ಪ್ರಬಂಧಗಳನ್ನು ಮಂಡಿಸಿದರು. ಅನಂತರದಲ್ಲಿ ವಿಶೇಷ ಆಹ್ದಾನಿತರಾಗಿ 
ಆಗಮಿಸಿದ್ದ ರಾಜ್ಯದ ವಿವಿಧ ಕಾಲೇಜಿನ ಉಪನ್ಯಾಸಕರುಗಳು ಹಾಗೂ 
ನೆರೆದಿದ್ದ ವಿದ್ಯಾರ್ಥಿ ವೃಂದ ಸಂವಾದ ಗೋಷ್ಠಿಯಲ್ಲಿ ಪಾಲ್ಗೊಂಡು 
ಹಳಗನ್ನಡ ಗದ್ಯಸಾಹಿತ್ಯದ ಮೇಲೆ ವಿಶೇಷವಾದ ಬೆಳಕನ್ನ ಚೆಲ್ಲಿದರು. ಈ 
ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನ ಮಹಾರಾಜ ಕಾಲೇಜಿನ 
ಪ್ರಾಂಶುಪಾಲರಾದ ಪ್ರೊ. ಸಿ.ಪಿ. ಸುನೀತರವರು ವಹಿಸಿಕೊಂಡಿದ್ದರು. 
ಪ್ರೊ. ಅನಿಟ, ವಿಮ್ಹ ಬ್ರ್ಯಾಗ್ಸ್‌ ಆಡಳಿತಾಧಿಕಾರಿಗಳು. ಮಹಾರಾಜ ಕಾಲೇಜು 
ಇವರು ವಿಶೇಷ ಆಹ್ಲಾನಿತರಾಗಿ ಆಗಮಿಸಿ ಕಾರ್ಯಕ್ರಮದ ಬಗ್ಗೆ 
ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದರು. ಕನ್ನಡ ಸಂಘದ ಸಂಚಾಲಕರಾದ 
ಡಾ. ವಿಜಯಲಕ್ಷ್ಮಿಯವರು., ಕನ್ನಡ ವಿಭಾಗದ ಮುಖ್ಯಸ್ಥರಾದ 
ಡಾ. ವಿಶ್ವನಾಥ ಅವರು ಈ ಕಾರ್ಯಕ್ರಮದ ಸಂಯೋಜಕರಾದ 
ಡಾ. ಟಿಕೆ. ಕೆಂಪೇಗೌಡ ಮತ್ತು ಉದಯಭಾನು ಕಲಾಸಂಘದ 
ಗೌ॥ ಕಾರ್ಯದರ್ಶಿಗಳಾದ ಎಂ. ನರಸಿಂಹ ಉಪಸ್ಥಿತರಿದ್ದ 
ಕಾರ್ಯಕ್ರಮದಲ್ಲಿ ಅಧ್ಯಯನಾಂಗದ ಸಂಚಾಲಕರಾದ ಪ್ರೊ. ಶಾಂತರಾಜು 
ರವರು ಕಾರ್ಯಕ್ರಮವನ್ನು ಆಯೋಜಿಸಿದ ಪ್ರಶಿಯೊಬ್ಬರನ್ನ 
ಅಭಿನಂದಿಸಿದರು. ಈ ಕಾರ್ಯಕ್ರಮವು ಸಹನಾ ಮತ್ತು ರಾಘವೇಂದ್ರ 
ರವರ ನಾಡಗೀತೆ ಗಾಯನದೊಂದಿಗೆ ಆರಂಭವಾಗಿ ವಿದ್ಯಾರ್ಥಿಗಳಿಗೆ 
ಬಹುಉಪಯೋಗಿಯಾಗಿ ಯಶಸ್ವಿ ಯಾಯಿತು. ಇಲ್ಲಿ ಮಂಡಿಸಲಾದ 
ಪ್ರಬಂಧಗಳು ಉದಯವಿಕಾಸ ಎಂಬ ಸಂಘದ ವಿದ್ಧತ್‌ ಗಂಥದಲ್ಲಿ 
ಪ್ರಕಟಣೆಯಾಗುವುದರ ಮೂಲಕ ಈ ಲೇಖನಗಳು ಸರ್ವ ಜನರನ್ನು 
ತಲುಪಲಿದೆ ಎಂಬುದು ಹರ್ಷದ ವಿಚಾರ. 


0 


ಉದಯಸೌರಭ 


ಉಖಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ, ಬಿ.ವಿ. ಜಗದೀಶ್‌ 
ವಿಜ್ಞಾನ ಕೇಂದ್ರ ನ್ಯಾಷನಲ್‌ ಕಾಲೇಜ್‌, ಜಯನಗರ ಹಾಗೂ 
ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಅಧ್ಯಯನಾಂಗ ಇವುಗಳ ಸಹಯೋಗದಲ್ಲಿ ದಿನಾಂಕ: 
27-09-2018 ಮತ್ತು 28-09-2018ರಂದು ಎರಡು ದಿನಗಳ 
"ವಿಜ್ಞಾನ ಸಂಹನೆಯ” ಹೊಸ ಆಯಾಮಗಳು ಎಂಬ ವಿಷಯದ 
ಮೇಲೆ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ 
ಕಾರ್ಯಕ್ರಮದ ಉದ್ರಾಟನೆಯನ್ನು ಡಾ. ಎಸ್‌.ಕೆ. ಶಿವಕುಮಾರ, 
ಪದ್ಮಶ್ರೀ ಪ್ರಶಸ್ತಿ ಪುರಸ್ಥತರು ಇವರು ನಡೆಸಿಕೊಟ್ಟರೆ ಅಧ್ಯಕ್ಷತೆಯನ್ನು 


2 >> | 
_——— 


ಡಾ. ಎ.ಎಚ್‌. ರಾಮರಾವ್‌ ಅಧ್ಯಕ್ಷರು, ನ್ಯಾಷನಲ್‌ ಕಾಲೇಜು 
ಇವರು ವಹಿಸಿಕೊಂಡಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾಗಿ 
ಶ್ರೀಮತಿ ಸುಮಂಗಲ ಎಸ್‌. ಮುಮ್ಮಿಗಟ್ಟಿ, ಶ್ರೀ ಕೊಳ್ಳಗಾಲ 
ಶರ್ಮ, ಶ್ರೀ ಸುಧೀಂದ್ರ ಹಾಲದೊಡ್ಡೇರಿ ಮತ್ತು 
ಡಾ. ವೈಸಿ. ಕಮಲ ಅವರು ಆಗಮಿಸಿ ವಿಜ್ಞಾನದಲ್ಲಿ 
ಹೊಸತನವೇ ನೆಂಬುದನ್ನು ನೆರೆದ ವಿದ್ಯಾರ್ಥಿಗಳಿಗೆ ಮತ್ತು 
ಸಭಿಕ ವೃಂದಕ್ಕೆ ಪ್ರಯೋಗಾತ್ಮಕವಾಗಿ ತೋರಿಸಿಕೊಟ್ಟರು. 
ಶ್ರೀ ಕೆ.ಎಸ್‌. ನಟರಾಜ್‌ ಮತ್ತು ಶ್ರೀ ಎಂ. ನರಸಿಂಹ 
ಸಂಸ್ಥಾಪಕ ಕಾರ್ಯದರ್ಶಿಗಳು ಉದಯಭಾನು ಕಲಾಸಂಘ 
ಇವರು ಉಪಸ್ಥಿತರಿದ್ದ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ 
ಆಲೋಚನೆಯ ಕ್ರಮವನ್ನು ಬದಲಾಯಿಸುವುದು ಅಷ್ಟೇ ಅಲ್ಲದೆ, ವಿಭಿನ್ನ 
ದೃಷ್ಟಿಕೋನಗಳನ್ನು  ತೆರೆಸುವಲ್ಲಿ ಯಶಸ್ವಿಯಾಯಿತು. ದಿನಾಂಕ: 
28-08-2018ರ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನೆರವೇರಿತು. 
ಡಾ. ಬಿ.ಆರ್‌. ಪರಿಣಿತ, ಪ್ರಾಂಶುಪಾಲರು ನ್ಯಾಷನಲ್‌ ಕಾಲೇಜು, ಜಯನಗರ 
ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬಹುಮಾನಗಳನ್ನ ವಿತರಿಸಿ 
ಪ್ರೋತ್ಲಾಹದಾಯಕವಾದ ಮಾತುಗಳನ್ನಾಡಿ ಮೆಚ್ಚುಗೆಯನ್ನು ಸೂಚಿಸಿದರು. 
ಶ್ರೀ ಕೆ.ಎಸ್‌. ನಟರಾಜ್‌ರವರು ಉಪಸ್ಥಿತರಿದ್ದರು. ಒಟ್ಟಾರೆ ಕಾರ್ಯಕ್ರಮ 
ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಸತ್ಯಗಳನ್ನ ಅರ್ಥಮಾಡಿಕೊಂಡು ಸಂವಹನೆ 
ನಡೆಸಲು ಹೊಸದೊಂದು ದಿಶೆಯನ್ನ ತೆರೆದಿರಿಸಿತು ಎಂಬುದು ಸತ್ಯ. 


| 


ದಿನಾಂಕ : 19-08-2018ರಂದು ಸಂಘದ ಸಂಭಾಗಣದಲ್ಲಿ ಸಂಘದ 52ನೇ ವಾರ್ಷಿಕ ಸಕಲ ಸರ್ವ ಸದಸ್ಯರ ಸಭೆ ನಡೆಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ 
ಸದಸ್ಯರುಗಳು ಪಾಲ್ಗೊಂಡು ವಾರ್ಷಿಕ ವರದಿ, ಲೆಕ್ಕಪಟ್ಟಿಗಳ ಬಗ್ಗೆ ಹಾಗೂ ಉತ್ತಮೋತ್ತಮ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರ ಮೂಲಕ 


ಸಂಘದ ಅಭಿವೃದ್ಧಿಗೆ ಪೂರಕವಾದ ಚರ್ಚೆಗಳನ್ನ ನಡೆಸಿದರು. 


ಅವಕಾಶ ವಂಚಿತರು ಮತ್ತು ಅಶಕ್ಷರಿಗಾಗಿ 
ಉಚಿತ ಆರೋಗ್ಯ ಪಾಲನೆ 
ದಿನನಿತ್ಯ ನಿಗಧಿತ ಸಮಯದಲ್ಲಿ ಹಿರಿಯ 
ವೈದ್ಯರಿಂದ ಉಚಿತ ಸಲಹೆ ಮತ್ತು ಸಾಮಾನ್ಯ 
ಔಷಧೋಪಚಾರ ಒದಗಿಸಲಾಗುತ್ತಿದೆ. 
ಪೊರೆ ಶಸ್ತ್ರಚಿಕಿತ್ತೆಗಾಗಿ ಉಚಿತ ನೇತ್ರ ತಪಾಸಣೆ 
| ಶಿಬಿರಗಳು 
ದಿನಾಂಕ: 12-08-18ರ ಭಾನುವಾರ 
ರಾಜಾಜಿನಗರ ನಾರಾಯಣ ನೇತ್ರಾಲಯದ 
a ಸಹಕಾರದೊಂದಿಗೆ ಉಚಿತ ಕಣ್ಣಿನ ಪೊರೆ 
ಶಸ್ತಚಿಕಿತ್ಸೆ ಮತ್ತು ಉಚಿತ ನೇತ್ರ ತಪಾಸಣೆ 
ಶಿಬಿರ 199 ಮತ್ತು ಡಾ. ಎಂ.ವಿ. ಶಶಿಧರ ಅವರು 
ನಡೆಸಿಕೊಡುವ ದಂತ ತಪಾಸಣಾ ಶಿಬಿರ 145 ಕಾರ್ಯಕ್ರಮವನ್ನು ನಡೆಸಲಾಯಿತು. 
ಇದರ ಉದ್ದಾಟನೆಯನ್ನು ಡಾ. ಹಿತಶ್ರೀ, ಮಿಂಟೋ ಆಸ್ಪತ್ರೆ ಇವರು ನಡೆಸಿಕೊಟ್ಟರು. 
ಸಾರ್ವಜನಿಕರು ಇದರ ಫಲಾನುಭವಿಗಳಾದರು. 
ದಿನಾಂಕ : 26-08-18ರ ಭಾನುವಾರ ನಾರಾಯಣ ನೇತ್ರಾಲಯದ ಸಹಕಾರ 
ದೊಂದಿಗೆ ಬೆಳಗ್ಗಿನಿಂದ ಪೊರೆ ಶಸ್ತ್ರಚಿಕಿತ್ಸೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 200, 
ಡಾ. ಎಂ.ವಿ. ಶಶಿಧರ ಅವರ ದಂತ ತಪಾಸಣಾ ಶಿಬಿರ 146 ಮತ್ತು ಶಂಕರ ಕ್ಯಾನ್ಸರ್‌ 
ಆಸ್ಪತ್ರೆ ನಡೆಸಿಕೊಡುವ ಕ್ಯಾನ್ಸರ್‌ ಜಾಗೃತಿ ಶಿಬಿರ 23ಅನ್ನು ನೇತ್ರಾಲಯದ ಅಧ್ಯಕ್ಷರಾದ 
ಡಾ. ಭುಜಂಗ್‌ ಶೆಟ್ಟಿ ಅವರು ಉದ್ರಾಟಿಸಿದರು. ಸಂಘದ ಗೌರವ ಸಲಹಾ ವೈದ್ಯರ 
ದಿನಾಚರಣೆ ಆಚರಿಸಿ ಗೌರವಿಸಲಾಯಿತು. ಈ ಶಿಬಿರಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ 
ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಯಶಸ್ಸಿಗೊಳಿಸಿದರು. 


0 
ಉದಯಸೌರಭ 


ಔಂದು "ಉದಯಭಾನು ಕಲಾಸಂಘ ಮಕ್ಕಳ ಆಟದ ಮೈದಾನ? 
ಎಂದು ಜನಪ್ರಿಯತೆ ಗಳಿಸಿರುವ ಮೈದಾನವು ಉದಯಭಾನು 
ಕಲಾಸಂಘದ 3 ದಶಕಗಳ ನಿರಂತರ ಹೋರಾಟದ ಫಲವಾಗಿ 
ರೂಪುಗೊಂಡಿದೆ. 1977ರಲ್ಲಿ ಕೆಂಪೇಗೌಡನಗರ ಬಡಾವಣೆಯ 
ನಗರ ಕಲ್ಯಾಣ ನೀಲನಕ್ಷೆಯನ್ನ ತಯಾರಿಸಿ ನಗರಪಾಲಿಕೆಯ 


ಸಹಕಾರದಿಂದ ಪೌರ ಸೌಲಭ್ಯಗಳ ಅಭಿವೃದ್ಧಿಯನ್ನು 
ಮಾಡಲಾಯಿತು. ತನ್ಮೂಲಕ ಬಸವನಗುಡಿ ರಸ್ತೆಯಲ್ಲಿ ಇಂದು 
ಸುಮಾರು ನೂರು ಕೋಟಿ ಮೌಲ್ಕದ ಮಕ್ಕಳ ಆಟದ ಮೈದಾನದ 
ಸಂರಕ್ಷಣೆ ಮಾಡಿದ ಹೆಮ್ಮೆ ಸಂಘಕ್ಕೆ ಸಲ್ಲುತ್ತದೆ. 

2 


ಸರಚತೆಯ ಆದರ್ಶ 


ಸುಧಾಮೂರ್ತಿ ಕನ್ನಡ ಮತ್ತು ಇಂಗ್ಲಿಷ್‌ನ ಬರಹಗಾರ್ತಿ. ಸುಧಾ ಮೂರ್ತಿ | ಮನ, ಏರಿಳಿತದ ದಾರಿಯಲ್ಲಿ, ನೂನಿಯ ಸಾಹಸಗಳು. 


ಇವರು ತಮ್ಮ ವೃತ್ತಿಪರ ವೃತ್ತಿಯನು ್ನಿ ಕಂಪ್ಯೂಟರ್‌ ವಿಜ್ಞಾನಿ 
ಮತ್ತು ಎಂಜಿನಿಯರ್‌ “Sn ದಕ ಅವರು 
ಇನ್ಫೋಸಿಸ್‌ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಮತ್ತು ಗೇಟ್ಸ್‌ 
ಪ್ರತಿಷ್ಠಾನದ ಸಾರ್ವಜನಿಕ ಆರೋಗ್ಯ ಉಪಕ್ರಮಗಳ 
ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 

1950ರಲ್ಲಿ ಧಾರವಾಡ ಜಿಲ್ಲೆಯ "ಶಿಗ್ಗಾಂವ್‌' (ಜಿಲ್ಲೆಯ) 
(ಈಗ ಹಾವೇರಿ ಜಿಲ್ಲೆಯಲ್ಲಿದೆ) ಗ್ರಾಮದ ಕುಲಕರ್ಣಿ 
ಮನೆತನದಲ್ಲಿ 1950 ರ ಆಗಸ್ಟ್‌ 19, ರಂದು ಜನಿಸಿದರು. 
ಜಯಶ್ರೀ ದೇಶಪಾಂಡೆ ಸುಧಾಮೂರ್ತಿಯವರ ಸೋದರಿ. 
ಜಯಶ್ರೀ ದೇಶಪಾಂಡೆ ಮತ್ತು ಅವರ ಪತಿ, ಗುರುರಾಜ 
ದೇಶಪಾಂಡೆ, ಜೊತೆಗೂಡಿ ” ಉದ್ಯಮಶೀಲತೆಯ ಗುಣ 
ಬೆಳೆಸುವ ಮಹತ್ವದ ಉದ್ದೇಶದೊಂದಿಗೆ 1996ರಲ್ಲಿ ಹುಟ್ಟು 
ಹಾಕಿದ "ದೇಶಪಾಂಡೆ ಪ್ರತಿಷ್ಠಾನ' ವಿನೂತನ ಕಾರ್ಯಕಮಗಳಿಂದಾಗಿ ಉತ್ತರ 
ಕರ್ನಾಟಕದಲ್ಲಿ ಸಾಮಾಜಿಕ ಬದಲಾವಣೆಗೆ ಕಾರಣೀಭೂತವಾಗಿದೆ. 


ಸುಧಾ ಕುಲಕರ್ಣಿಯವರ ತಂದೆ ರಾಮಚಂದ್ರ ಕುಲಕರ್ಣಿ ಅವರು 
ಹುಬ್ಬಳ್ಳಿಯ ಕೆ.ಎಂ. ಕಾಲೇಜಿನ ಸ್ತ್ರೀ ರೋಗ ತಜ್ಞರು, ಪ್ರಾಧ್ಯಾಪಕರು. ತಾಯಿ 
ವಿಮಲಾ ಕುಲಕರ್ಣಿಯವರು ಪದವಿ ಪರೀಕ್ಷೆಯಲ್ಲಿ ಚಿನ್ನದ ಪದಕ 
ಗಳಿಸಿದ್ದರು. ಈ ದಂಪತಿಗಳಿಗೆ 4 ಜನ ಮಕ್ಕಳು. ಅವರು ಬೆಂಗಳೂರಿನ ಟಾಟಾ 
ಇನ್ಸಿಟ್ಯೂಟ್‌ನಲ್ಲಿ ಎಮ್‌.ಇ (ಕಂಪ್ಪೂಟರ್‌ ಸೈನ್ಸ್‌) ಪದವಿಯನ್ನು ಚಿನ್ನದ 
ಪದಕದೊಂದಿಗೆ ಗಳಿಸಿದ ಏಕೈಕ ಮಹಿಳಾ ವಿದ್ಯಾರ್ಥಿನಿ ಎನಿಸಿಬೊಂಡರು. 
ಸುಧಾ ಅವರ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಹೈಸ್ಕೂಲ್‌ ವಿದ್ಯಾಭ್ಯಾಸವೆಲ್ಲಾ 
ಹಾವೇರಿ ಜಿಲ್ಲೆ ಶಿಗ್ಗಾಂವ್‌ನ ಹುಟ್ಟೂರಿನಲ್ಲಿ ನಡೆಯಿತು. 1966ರಲ್ಲಿ ಹುಬ್ಬಳ್ಳಿಯ 
ನ್ಯೂ ಎಜ್ಯುಕೇಶನ್‌ ಸೊಸೈಟಿಯ ಗರ್ಲ್‌ ಇಂಗ್ಲಿಷ್‌ ಸ್ಕೂಲ್‌ನಿಂದ 
ಎಸ್‌.ಎಸ್‌.ಎಲ್‌.ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು 
ಉತ್ತೀರ್ಣರಾದರು. 


1972ರಲ್ಲಿ ಹುಬ್ಬಳ್ಳಿಯ ಬಿ.ವಿ.ಬಿ. ಕಾಲೇಜು ಆಫ್‌ ಇಂಜನಿಯರಿಂಗ್‌ನಲ್ಲಿ, 
ಇಲೆಕ್ಟಿಕಲ್‌ ಇಂಜನಿಯರಿಂಗ್‌ನ ಎಲ್ಲ ಚತುರ್ಮಾಸಗಳಲ್ಲಿ ಪ್ರಥಮ ಸ್ಥಾನದಲ್ಲಿ 
ಉತ್ಲಿರ್ಣರಾದ ಬುದ್ದಿವಂತ ವಿದ್ಯಾರ್ಥಿನಿ ಎನಿಸಿಕೊಂಡರು. 


1974ರಲ್ಲಿ ಬೇಗಳೊಿನ ಇಂಡಿಯನ್‌ ಇನ್ನಿ ಎಖ್ಯೊಟ್‌ ಆಫ್‌ ಸೈನ್ಸ್‌ ಸಂಸ್ಥೆಯಲ್ಲಿ 
ಕಂಪ್ಯೂಟರ್‌ ಸ್ಕೈ ಸೈನ್ಸ್‌ನಲ್ಲಿ ಪಥಮ ಸ್ಥಾನದಲ್ಲಿ 'ಯತ್ರೀರ್ಣರಾದರು. 

ಸುಧಾಮೂರ್ತಿ (ಆಗಿನ್ನೂ ಸರ -) ಅವರು ಟೆಲ್ಫೊದ ಪುಣೆ, 
ಮುಂಬಯಿ ಹಾಗು ಜಮ್‌ಶೇಡ್‌ಪುರ ಶಾಖೆಗಳಲ್ಲಿ ಡೆವಲಪೆಂಟ್‌ 
ಇಂಜನಿಯರ್‌ ಆಗಿ ದುಡಿದಿದ್ದಾರೆ. ಟೆಲ್ಕೊಗೆ ಪ್ರವೇಶ ಪಡೆದ ಪ್ರಥಮ 
ಮಹಿಳಾ ಇಂಜನಿಯರ್‌ ಎನ್ನುವ ಹೆಗ್ಗಳಿಕೆ ಇವರದು. ಆ ಬಳಿಕ ಇವರು 


ಪುಣೆಯ ವಾಲ್‌ಚಂದ್‌ ಗ್ರೂಪ್‌ ಆಫ್‌ ಇಂಡಸ್ಸಿಯಲ್ಲಿ ಸೀನಿಯರ್‌ ಸಿಸ್ಟಮ್ಸ್‌ 
(0) pe 


ಅನಲಿಸ್ಟ್‌ ಆಗಿ ಕೆಲಕಾಲ ಸೇವೆ ಸಲ್ಲಿಸಿದರು. 


1996ರಲ್ಲಿ ತಮ್ಮ ಪತಿ ಶ್ರೀ ನಾರಾಯಣ ಮೂರ್ತಿಯವರ ಜೊತೆಗೂಡಿ 
ಇನ್ಲೋಸಿಸ್‌ ಫೌಂಡೇಶನ್‌ ಎಂಬ ಸಂಸ್ಥೆಯನ್ನು ಕಿರಿದಾಗಿ ಪ್ರಾರಂಭಿಸಿದರು. 
ಇಂದು ಜಗತ್ತಿನಾದ್ಯಂತ ವಿಸ್ತರಿಸಿರುವ ಬೃಹತ್‌ ಸಂಸ್ಥೆಯಾಗಿ ಹೆಸರು ಗಳಿಸಿದೆ. 
ಈ ಸಾಧನೆಯ ಹಂದೆ ಸುಧಾ ಮೂರ್ತಿಯವರ ತ್ಯಾಗ, ಸರಳತೆ, ಪರಿಶ್ರಮ 
ಮತ್ತು ನಂಬಿಕೆ ಉತ್ತಮ ಫಲ ನೀಡಿದೆ ಎಂಬುದು ಸತ್ಯ" 

ಈ ಹಿಂದೆ ಇವರು ಉದಯಭಾನು ಕಲಾಸಂಘಕ್ಕೆ ಭೇಟಿ ನೀಡಿ ಕಂಪ್ಯೂಟರ್‌ 
ತರಬೇತಿಗೆ 10 ಕಂಪ್ಯೂಟರ್‌ಗಳನ್ನು ದಾನವಾಗಿ ನೀಡಿದರು. 

ಸುಧಾ ಮೂರ್ತಿಯವರು ಹಲವು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕೆಲವು ಕೃತಿಗಳು 
ಕನ್ನಡ ಪತ್ರಿಕೆಗಳಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿವೆ. 

ಹಕ್ಕಿಯ ತೆರದಲಿ, ಶಾಲಾ ಮಕ್ಕಳಿಗಾಗಿ ಕಂಪ್ಯೂಟರ್‌, ಕಾವೇರಿಯಿಂದ 
ಮೇಕಾಂಗಿಗೆ, ಡಾಲರ್‌ ಸೊಸೆ, ಮಹಾಶ್ವೇತೆ, ಅತಿರಿಕ್ತೆ ಪರಿಧಿ, ಮನದ ಮಾತು 
(ಅಂಕಣ ಬರಹಗಳ ಸಂಗ್ರಹ), ಗುಟ್ಟೊಂದು ಹೇಳುವೆ, ಸಾಮಾನ್ಯರಲ್ಲಿ 


ಅಸಾಮಾನ್ಯರು, ದಿ ಸರ್ಪೆಂಟ್ಸ್‌ ರಿವೇಂಜ್‌, ತುಮುಲ, ಯಣ, ಯಶಸ್ವಿ, ಸಾಫ್ಟ್‌ 


ಇಂಗ್ಲೀಷಿನಲ್ಲಿ ಸುಮಾರು 17 ಪುಸ್ತಕಗಳನ್ನು ಬರೆದಿದ್ದಾರೆ. 
ಇವರ ಈ ಎಲ್ಲ ಸೇವೆಗಳನ್ನು ಮನಗಂಡು ನಾಡಿನ ಅನೇಕ 
ಸಂಘ ಸಂಸ್ಥೆಗಳು ಪಶಸ್ತಿ ಪುರಸ್ವಾರಗಳನ್ನು ನೀಡಿ 
ಗೌರವಿಸುವುದರ ಮೂಲಕ ತಾವೇ ಗಾರವಿಸಿಕೊಂಡ ಹೆಮ್ಮೆಗೆ 
ಪಾತ್ರವಾಗಿವೆ. 


° ಬಿ.ಇ.(ಇಲೆಕ್ಸಿಕಲ್‌ ಇಂಜನಿಯರಿಂಗ್‌ ಪರೀಕ್ಷೆ)ಯಲ್ಲಿ 
ಪ್ರಥಮ ಸ್ಥಾನ ಲಭಿಸಿದಾಗ ಕರ್ನಾಟಕದ ಮುಖ್ಯ 
ಮಂತ್ರಿಗಳಿಂದ ಬೆಳ್ಳಿಯ ಪದಕ. 


*  ಎಮ್‌.ಟೆಕ್‌. ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ದೊರೆತಾಗ, 
ಇಂಡಿಯನ್‌ ಇನ್ಸಿಟ್ಯೂಟ್‌ ಆಫ್‌ ಇಂಜನಿಯರ್ಸ್‌ 
ದಿಂದ ಬಂಗಾರದ ಪದಕ. 

* 1995ರಲ್ಲಿ ಬೆಂಗಳೂರಿನ ರೋಟರಿ ಕ್ಷಬ್‌ನಿಂದ ಅತ್ಯುತ್ತಮ್ಮ ಶಿಕ್ಷಕಿ ಪ್ರಶಸ್ತಿ. 

* ಪಬ್ಲಿಕ್‌ ರಿಲೇಶನ್ಸ್‌ ಸೊಸೈಟಿ ಆಫ್‌ ಇಂಡಿಯಾದವರಿಂದ ರಾಷ್ಟ್ರೀಯ 
ಪ್ರಶಸ್ತಿ. 

*  ಸಮಾಜಸೇವೆಗಾಗಿ ಹುಬ್ಬಳ್ಳಿ ದಕ್ಷಿಣ ಭಾಗದ ರೋಟರಿ ಕ್ಷಬ್‌ನಿಂದ 
ಪುರಸ್ಕಾರ. 

* 2000 ನೆಯ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ. 

*  ಸಮಾಜಸೇವೆಗಾಗಿ 2000 ಸಾಲಿನ ಓಜಸ್ಥಿನಿ ಪ್ರಶಸ್ತಿ. 

* “ಮಿಲೆನಿಯಮ್‌ ಮಹಿಳಾ ಶಿರೋಮಣಿ” ಪ್ರಶಸಿ 

* ಭಾರತರತ್ನ ಸರ್‌.ಎಂ. ವಿಶ್ವೇಶ್ವರಯ್ಯ ಎಂಜನಿಯರಿಂಗ್‌ ಪ್ರತಿಷ್ಠಾನ ಪ್ರಶಸ್ತಿ 
(2001). 

* “ಶಾಲೆ ಮಕ್ಕಳಿಗಾಗಿ ಕಂಪ್ಯೂಟರ್‌” ಈ ಕೃತಿಗೆ ಅತ್ತಿಮಬ್ಬೆ ಪ್ರಶಸ್ತಿ. 

*° ರೇಡಿಯೊ ಸಿಟಿ ಬೆಂಗಳೂರಿನಿಂದ 2002ರ ಅಂತರರಾಷ್ಟ್ರೀಯ ಮಹಿಳಾ 
ದಿನಾಚರಣೆಯೆಂದು "ವರ್ಷದ ಮಹಿಳೆ ಪ್ರಶಸ್ತಿ 

* ಬೆಂಗಳೂರಿನ ಲೇಡೀಸ್‌ ಸರ್ಕಲ್‌ನಿಂದ ಅಚೀವರ್ಸ್‌ ವಿಥ್‌ ಎ ಹಾರ್ಟ್‌ 
ಪ್ರಶಸ್ತಿ (2002). 

* ಸಮಾಜ ಸೇವೆಗಾಗಿ, ಚೆನ್ನೈನ ಶ್ರೀ ರಾಜ-ಲಕ್ಷಿ, ಫೌಂಡೇಶನ್‌ ನವರು 
2004 ರ ರಾಜ-ಲಕ್ಷಿ ಪ್ರಶಸ್ತಿ. 

* ಭಾರತ ಸರಕಾರ - 2006ನೆಯ ಸಾಲಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ. 

* ದೆಹಲಿಯ ಸಹಸ್ತಮಾನ ಮಹಿಳಾ ಶಿರೋಮಣಿ. 

* ಗುಲಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್‌. 

* ಶಿವಮೊಗ್ಗ ಕರ್ನಾಟಕ ಸಂಘದಿಂದ ಎಂಕೆ. 
ಕೆಂಪೇಗೌಡ ಪ್ರಶಸಿ 

° ಡಾ.ಸಾಶಿ. ಮರುಳಯ್ಯ ಪ್ರಶಸ್ತಿ (2004). 

*  ಇಂದೂರ್‌ನ ದೇವಿ ಅಹಲ್ಯಾಬಾಯಿ ರಾಷ್ಟ್ರೀಯ ಪ್ರಶಸ್ತಿ (2005). 

° ಮಹಾರಾಷ್ಟದ ಶಿವಾಜಿ ವಿಶ್ವವಿದ್ಯಾಲಯದ ಗೌರವ ಡಾಕ್ಷರೇಟ್‌ (2007). 

*  ಫಾಯ್‌ ಪೌಂಡೇಶನ್‌ನಿಂದ (ಮಹಾರಾಷ್ಟ್ರ ರಾಷ್ಟಭೂಷಣ ಪ್ರಶಸ್ತಿ. 

* ಆಳ್ಬಾಸ್‌ ಮಡಿಸಿರಿ ಪ್ರಶಸ್ತಿ (2009). 

* ಬಸವಶ್ರೀ ಪ್ರಶಸ್ತಿ 

* ತುಮಕೂರು ವಿ.ವಿ.ದ ಗೌರವ ಡಾಕ್ಟರೇಟ್‌ (2010). 

ಮುಂತಾದ ಪ್ರಶಸ್ತಿಗಳು ಸಂದಿವೆ. ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ನಾಡಿನ 


ಇಂದಿರಾ ಪ್ರಶಸ್ಥಿ 


ಶ್ರೇಷ್ಠ ಮಹಿಳೆಯಾಗಿ ಜನಪ್ರಿಯತೆ ' ಗಳಿಸಿರುವ ಇವರು ಬದುಕಿನಲ್ಲಿ 


ಬಾಳೆಯಂತೆ ಪಕ್ಸಗೊಂಡು ಬೀಗದೆ ಬಾಗಿ ಬದುಕು ಸಾಗಿಸಿ ನಮ್ಮ ನಡುವೆ 
ಆದರ್ಶಪ್ರಾಯರಾಗಿ ತಮ್ಮ ಸರಳತೆಯಿಂದಾಗಿ ಜನಾನುರಾಗಿಯಾಗಿದ್ದಾರೆ. 
ಇವರ ಬದುಕು ನಮಗೂ ಆದರ್ಶವಾಗಲಿ. 


2019/8/28 109 


ಉದಯಹೌರಥ 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪತ್ರಿಕೆ 


ಗ್‌ 


UDAYASOURABHA 


UDAYABHANU KALASANGHA’S QUARTERLY NEWSLETTER 


ವಾರ್ಷಿಕ ಚಂದಾ ರೂ. 25-00 


ಇವರಿಂದ 

ಗೌರವ ಕಾರ್ಯದರ್ಶಿ 
ಉದಯಭಾನು ಕಲಾಸಂಘ (ನೋಂ) 
ಗವಿಷುರ ಸಾಲು ಛತ್ರಗಳ ಎದುರು 
ರಾಮಕೃಷ್ಣ ಮಠ ಬಡಾವಣೆ 
ಕೆಂಪೇಗೌಡನಗರ 

ಬೆಂಗಳೂರು-560 019 

ದೂರವಾಣಿ : 080-26609343 
ಟೆಲಿಫ್ಯಾಕ್ಸ್‌ : 080-26601831 


E-mail:udayabhanu_1965@yahoo.co.in 


From 

Hon.Secreatary 

Udayabhanu Kalasangha (R.) 
Ramakrishna Math Layout 
Kempegowdanagar 

Bengaluru - 560 019 

Ph.: 080-26609343 

Telefax : 080-26601831 


Website : www.udayabhanu.org 


